ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 734 

;, ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ 
ಸಂಸ್ಥೆ ಕ್ಷೇತ್ರದಿಂದ ಚುನಾಯಿತರಾದವರು) 

: 05.03.2021 

: ಕೈಷಿ ಸಚಿವರು 


ಕ್ರಸಂ, ಪ್ರಶ್ನೆ ಉತ್ತರ 
ಅ [ಕಳೆದ 3 ವರ್ಷಗಳಲ್ಲಿ ಮಂಡ್ಯ 
| ಚಿಲಿಯಲ್ಲಿ - ಕೃಷಿ ಇಲಾಖೆಯಿಂದ 
ಮಂಜೂರು ಮಾಡಿದ ಅನುದಾನವೆಷ್ಟು; 
(ತಾಲ್ಲೂಕುವಾರು ವಿವರ ನೀಡುವುದು) ಕಳೆದೆ 3 ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಗೆ ವಿವಿಧ ಅಭಿವೃದ್ಧಿ 
ಯೋಜನೆಗಳಡಿ ಮಂಜೂರು/ಬಿಡುಗಡೆ ಮತ್ತು ಬಳಕೆ 
ಹ ಹಡೂ * ಮಾಡಲಾದ | ಮ್ಹಡಿದ ಅನುದಾನದ ವಿವರವನ್ನು ತಾಲ್ಲೂಕುವಾರು ಮತ್ತು 
ಅನುದಾನದಲ್ಲಿ ಯಾವ-ಯಾವ | ಯೋಜನವಾರು ವಿವರಗಳನ್ನು ಅನುಬಂಧ 1ಅ, 16, 1% 
ಕಾರ್ಯಕ್ರಮಗಳಿಗೆ ಎಷ್ಟೆಷ್ಟು ಅನುದಾನ | ಮತು 'ಈ ರಲ್ಲಿ ನೀಡಿದೆ. 
ಬಳಕೆ ಮಾಡಲಾಗಿದೆ. 
(ತಾಲ್ಲೂಕುವಾರು ' ಯೋಜನೆವಾರು 
ಬಳಕೆ ಮಾಡಿದ ಅನುದಾನದ ವಿವರ 
ನೀಡುವುದು) 
ಇ. [ರೈತರಿಗೆ ಕೃತಿ ಇಲಾಖೆಯಿಂದ |*ಕೃಷಿ ಯಂತ್ರೋಪಕರಣಗಳಿಗೆ ಸಂಬಂಧಿಸಿದಂತೆ ಪ್ರತಿ 


ಟ್ರಾಕ್ಟರ್‌, ಟ್ರೇಲರ್‌ ಹಾಗೂ ಇತರೆ 
ಸಲಕರಣೆಗಳನ್ನು ಪಡೆಯಲು ಇರುವ 
ಮಾನದಂಡಗಳೇನು; ಈ 
ಪರಿಕರಗಳನ್ನು ಪಡೆಯಲು ರೈತರಿಗೆ 
ಸರ್ಕಾರದಿಂದ ನಿಗಧಿಪಡಿಸಲಾದ 
ಸಬ್ಬಿಡಿ ದರವೆಷ್ಟು; 


ರೈತ. ಫಲಾನುಭವಿಗಳಿಗೆ. (ndividual farmers) (ಟ್ರಾಕ್ಟರ್‌ 
ಹೊರತು ಪಡಿಸಿ), ಸಾಮಾನ್ಯ ರೈತರಿಗೆ ಶೇ.50 ರಷ್ಟು 
ಸಹಾಯಧನ ಹಾಗು ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ 
ಪಂಗಡದ ರೈತರಿಗೆ ಶೇ.90 ರಷ್ಟು ಸಹಾಯಧನವನ್ನು 
ಗರಿಷ್ಟ ಮಿತಿ ರೂ.1.00 ಲಕ್ಷದವರೆಗೆ ನೀಡಲಾಗುತ್ತಿದೆ. 
ರೈತರು ಒಂದಕ್ಕಿಂತ ಹೆಚ್ಚು ವಿವಿಧ ಉಪಕರಣಗಳಿಗೆ 
(ಪುನರಾವರ್ತನೆಯಾಗದಂತೆ) ಗರಿಷ್ಠ ರೂ.1.00 
ಲಕ್ಷದವರೆಗೆ ಸಹಾಯಧನವನ್ನು ಪಡೆಯಬಹುದಾಗಿರುತ್ತದೆ. 


*ಸಣ್ಣ ಟ್ರಾಕ್ಸೆರ್‌(«25 PT ಗನ) ಗಳಿಗೆ ಸಾಮಾನ್ಯ ವರ್ಗದ |. 


ರೈತರಿಗೆ ರೂ.೦.75 ಲಕ್ಷ ಮತ್ತು ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ಪಂಗಡದ ಪಂಗಡದ ರೈತರಿಗೆ ರೂ.3.00 ಲಕ್ಷ 
ಸಹಾಯಧನ ನೀಡಲಾಗುತ್ತಿದೆ. 

* ಕೇಂದ್ರ ಸರ್ಕಾರವು ನಿಗದಿ ಪಡಿಸಿರುವ ತಾಂತ್ರಿಕ 
ಮಾನದಂಡಗಳನ್ನು ಪರಿಗಣಿಸಿ ಯಂತ್ರೋಪಕರಣಗಳನ್ನು 
ಸರಬರಾಜು ಮಾಡುವ ಸಂಸ್ಥೆಗಳನ್ನು ಕೃಷಿ ಇಲಾಖೆಯ 
ವತಿಯಿಂದ ಎಂಪ್ಯಾನಲ್‌ ಮಾಡಲಾಗಿರುತ್ತದೆ. ಸದರಿ 
ಎಂಪ್ಯಾನಲ್‌/ ದರ ಕರಾರು ಸಂಸ್ಥೆಗಳ 
ಎಂಪ್ಯಾನಲ್‌ಗೊಂಡಿರುವ ಯಂತ್ರೋಪಕರಣಗಳನ್ನು 
ಮಾತ್ರ ಸಹಾಯಧನ ಯೋಜನೆಯಡಿ ವಿತರಿಸಲಾಗುವುದು. 
© FRUITS (Farmers Registration and Unified Beneficiary 
Information System) Portal ತಂತ್ರಾಂಶದಲ್ಲಿ 
ಸೊಂದಾಯಿತರಾದ ರೈತರು ಮಾತ್ರ ತಾವು ಇಚ್ಛಿಸುವ 
ಯಂತ್ರೋಪರಕರಣಗಳಿಗೆ ಕೆ-ಕಿಸಾನ್‌ ತಂತ್ರಾಂಶದಲ್ಲಿ 
ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. 

* ರೈತರು ತಾವು ಇಚ್ಛಿಸುವ ಯಂತ್ರೋಷಕರಣಗಳಿಗೆ ಕೆ- 
ಶಿಪಾನ್‌  ಫೋರ್ಟಲ್‌ನ - Cn Centric login 
(Kkisan.karnataka.gov.in) ಅಥವಾ ಸಂಬಂಧಪಟ್ಟ ರೈತ 
ಸಂಪರ್ಕ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸುವುದು. 

*ರೈತರು ಸಲ್ಲಿಸುವ ಅರ್ಜಿಗಳ ಜೇಷ್ಠತೆ ಆಧಾರದ ಮೇಲೆ, 
ರೈತರ ವರ್ಗದ ಆಧಾರದ ಮೇಲೆ ಮತ್ತು ಅನುದಾನ 
ಲಭ್ಯತೆ ಆಧಾರದ ಮೇಲೆ ಸಹಾಯಧನ ಯೋಜನೆಗಳಡಿ 
ರೈತರಿಗೆ ಯಂತ್ರೋಪಕರಣಗಳನ್ನು ವಿತರಿಸಲಾಗುವುದು. 

*ರೈತರು ಯಾವುದಾದರು ಉಪಕರಣವನ್ನು ರಿಯಾಯಿತಿ 
ದರದಲ್ಲಿ ಕೃಷಿ ಇಲಾಖೆ ಮತ್ತು ಕೃಷಿ ಸಂಬಂಧಿತ 
ಇಲಾಖೆಗಳ ಮೂಲಕ ಪಡೆದಿದ್ದಲ್ಲಿ, ಅದೇ ಉಪಕರಣವನ್ನು 
ಮುಂದಿನ ಮೂರು ಆರ್ಥಿಕ ವರ್ಷಗಳಲ್ಲಿ ರಿಯಾಯಿತಿ 
ದರಗಳಲ್ಲಿ`ಪಡೆಯಲು ಅರ್ಹರಿರುವುದಿಲ್ಲ. 

ಈ ಪರಿಕರಗಳನ್ನು ಪಡೆಯಲು" ರೈತರಿಗೆ ಸರ್ಕಾರದಿಂದ 
ನಿಗಧಿಪಡಿಸಲಾದ ಸಬ್ಬಿಡಿ ದರಗಳ ವಿವರಗಳನ್ನು 
ಅನುಬಂಧ-2 ರಲ್ಲಿ ನೀಡಿದೆ. 


pS 


ಪ್ರಸ್ತುತ ಸಾಲಿನಲ್ಲಿ ಪರಿಕರಗಳನ್ನು 
ಪಡೆಯಲು ಅಂದರೆ ಟ್ರಾಕ್ಟರ್‌, ಟ್ರೇಲರ್‌ 
ಗಳಿಗಾಗಿ ಬಂದಿರುವ ಫಲಾನುಭವಿಗಳ 
ಸಂಖ್ಯೆಯೆತ್ತು, ಪರಿಶಿಷ್ಟ ಜಾತಿ, 
ಪರಿಶಿಷ್ಟ ಪಂಗಡ ಹಾಗೂ ಸಾಮಾನ್ಯ 
ವರ್ಗದವರಿಗೆ ನಿಗಧಿಪಡಿಸಲಾದ 
ಗುರಿಯೆಷ್ಟು; 


ಮಂಡ್ಯ ಜಿಲ್ಲೆಯಲ್ಲಿ ಪ್ರಸ್ತುತ ಸಾಲಿನಲ್ಲಿ ಟ್ರಾಕ್ಟರ್‌ 
ಗಳಿಗಾಗಿ ನಿಗಧಿಪಡಿಸಲಾದ ಗುರಿ ಮತ್ತು ಬಂದಿರುವ 
ಫಲಾನುಭವಿಗಳ ಸಂಖ್ಯೆ ವಿವರ ಕೆಳಕಂಡಂತಿರುತ್ತದೆ: 


ರೈತರ 


ಕ್ರೈಸಂ| ವರ್ಗ 


ನಿಗದಿ 
ಪಡಿಸಲಾಗಿರುವ 
ಗುರಿ 


ಬಂದಿರುವ 
ಫಲಾನುಭವಿಗಳ 
ಸಂಖ್ಯೆ 


30 


17 


ಪರಿಶಿಷ್ಟ 
ಜಾತಿ 


20 


64 


ಷರಕಷ್ಠ 


3 | ಷಂಗಡ 


2 


5 


ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು 


ರೈತರ ಅಭಿವೃದ್ಧಿಗಾಗಿ 
ಹಮ್ಮಿಕೊಂಡಿರುವ 
ಯೋಜನೆಗಳಾವುವು; ಈ 


ಯೋಜನೆಗಳಡಿ ರೈತರಿಗೆ ಸಿಗುವ 
ಸವಲತ್ತುಗಳಾವುವು? (ಯೋಜನೆವಾರು 
ವಿವರ ನೀಡುವುದು) 


ಕೇಂದ್ರ ಹಾಗೂ ರಾಜ್ಯ 


ಸರ್ಕಾರದಿಂದ ರೈತರ 


ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿರುವ ಯೋಜನೆಗಳು ಹಾಗೂ ಈ 


ರೈತರಿಗೆ. ಸಿಗುವ 


ಸವಲತ್ತುಗಳ 


ಯೋಜನಾವಾರು 


ವಿವರಗಳನ್ನು ಅನುಬಂಧ-3 ಅ ಮತ್ತು 36 ರಲ್ಲಿ ನೀಡಿದೆ. 


ಸಂಖ್ಯೆ: ASRI-AML/54/2021 


ಕೃಷಿ ಸಚಿವರು 


Je. 


LCa734 
ಅನುಬಂಧ ಅ 


2017-18ನೇ ಸಾಲಿನಲ್ಲಿ ಮಲಡ್ಯ ಜಿಲ್ಕೆಗೆ ಕೃಷಿ ಇಲಾಖೆಯಿಂದ ಬಿಡುಗಡೆಯಾದ ಅನುದಾನ ಹಾಗೂ 
ಬಳಕೆಯಾದ ಅನುದಾನದ ತಾಲ್ಲೂಕುವಾರು ವಿವರ(ರೂ.ಲಕ್ಷಗಳಲ್ಲಿ) 


ಮಂಡ; ಮದೊೋೊದಾ ಮಳವಳ್ಳಿ" ಶ್ರೀರಂಗಷಟ್ಟಣು 
ಕ್ರಸಂ. | ಯೋಜನೆ ಮಂಜಂದು | ಬ್ರಭತಿಯಾದ ಮಂದು | ಬತಿಯಾದ ಮಂಜೂರು | ಕಿಯಾದ | ಮುರಿದು | ಬ್ರತಿಯಾದ 
ಆನನ ಅನುದಾನ ಅನುದಾನ ಅನುದಾನ ಅನುದಾನ ಅನುದಾನ ಅನುದಾನ ಅನುದಾನ 
1 [ಲಾಜ್ಯವಲಯ ಯೋಜನೆಗಳು 1 
1 [ಕಷಿ ಆಯುಕ್ತಾಲಯ (2401-00-001-1-01) 0.00 ೧.00 0.00 0.00 938 938 612 518 
ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪ 
2 [ಯೋಜನೆ ಕಾಯ್ದೆ 2013ರಡಿ ಬಳಕೆಯಾಗದೆ ಇರುವ ಮೊತ್ತ (2401-00- 5.76 5.69 10.88 10.86 649 6.46 0.00 0.00 
(00-1-75) - 
3 [ಬೀಜ ಕ್ಷೇತ್ರಗಳು (2401-00-103-0-01) 3.51 336 0.00 0.00 0.00 0.00 224 224 
4 Hi ಪರಿಕರಗಳು ಮತ್ತು ಗುಣಮಟ್ಟ ನಿಯಂತ್ರಣ (2401-00-103-0- 118.35 118.35 207.81 186.13 210.76 201.55 148.62 136.06 
5 [ಸಾವಯವ ಕೃಷಿ (2401-00-104-0-12) 0.31 0.31 7.83 7.53 207 207 8.07 786 
$ ಷಿ ವಿಸ್ತರಣೆ ಮತ್ತು ತರಬೇತಿ (2401-00-109-0-21) 80.13 80.13 1223 12.21 20.06 19.96 110 109 
7 [ಇತರ ಕೃಷಿ ಯೋಜನೆಗಳು 2401-00-102-0-28 Rl 66.14 6614 203.70 20370 351 3.51 3.38 338 
8 [ಜ್ಛಷಿಭಾಗ್ಯ 2401-00-102-0-27 80.05 ao.0s[ 147.52 147.39 40.76 40.50 50.57 50.41 
9 ಕಹಮ ಮುತ್ಯುಯುವನಗಿತಿರ ಪರೆಭೇತಿ ಮತ್ತು ವಿಸ್ತರಣಾ 16.00 15.92 0.00 0.00 0.00 0.00 0.00 0.00 
ರಾಜ್ಯ ವಲಯ ಹೋಜನೆಗಳ್‌” 370.25 369.95 589.97 567.82 293.03 28343 ಕ್‌ 206.23 
ನರಾ ವಲಡ ಹೋಜನೆಗಘ ಒಪ್ಟು 15.13 15.09 15.91 15.39 13.65 13.62) 562] 5.61 
1 [ಲದ ವಲಯ/ಪುರಸ್ಕೃುತ ಯೋಜನೆಗಳು “7 
7 ಾಷ್ಟೀಯ ಆಹಾರ ಸುರಕ್ಷತೆ ಮಿಶನ್‌ (2401-00-102-0-08) 46.76 25.66 2170 21.66 10.13 10.11 15.43 15.43 
py AMEN ಮಾ ಸೂನ್ಷ ನೀರಾವರಿ ಯೋಜನೆ (2401-00- 23.74 13.69 208.01 207.89 195.42 195.22 147.58 13648 
3 [AuSA- usc FHSNG (2401-00-108-1-16) 98.49 98491 00 0.00 1371 13.70 000 0.00 
4. ಶಾಖ ಬಹ ತಾಸು ಮತ್ತು ತಾಳೆ ಬೆಳೆ ಅಭಿಯಾನ 052 235 0.42 0421 0.00 000] 0.63 0.63 
5 [ರಾಷ್ಟೀಯ ವಿಸ್ತರಣೆ ಮತ್ತು ತಂತ್ರಜ್ಞಾನ ಅಭಿಯಾನ 2401-00: 116.22 115.12 129.37 86.41 77.60 0.00 3328) 83.28 
EN EEN TE TET TS NN aa] 214 2307] 2273 64 TE 34.59 330 329 
ೇಂದ್ರ ವಲಯ/ಪುರಸ್ತುತ ಯೋಜನೆಗಳು-ಒಳ್ಟು 30717 270.71 382,57 339.11 361.17 253.62 250.22 239.11 
ಎಲ್ಲಾ ಒಟ್ಟು 692.55 664.75] 988.44 922.32 667.85 550.67 475.94 450.95 


ಪಾಂಡವಪುರ ಆರ್‌ ನಾಗಮಂಗಲ ಒಷ್ಟು 
ಕ್ರಸಂ. ಯೋಜನೆ ಮಂಜೂರು | ್ರಭತ್ರಿಯಾದ | ಮುಂಿಜೂರು | ಕಿಯಾದ | ಮಲಿಬ್ರಂರು | ್ರಢ್ಞಿಯಾದ | ಮಲಿಯೂಿರು | ್ರಭಫಿಯಾದ 
ಅನುದಾನ | ಅನುದಾನ | ಪ್ರನ್ರುದಾನ | ಅನುದಾನ | ಪ್ರನುದಾನ | ಅನುದಾನ | ಪ್ರನುದಾನ | ಅನುದಾನ 
1 [ರಾಜ್ಯವಲಯ ಯೋಜನೆಗಳು gli A iy 
1 [ಕೃಷಿ ಆಯುಕ್ತಾಲಯ (2401-00-001-1-01) 202 202 209 205 106 102 20.67 19.69 
[ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪ y 
2 ಯೋಜನೆ ಕಾಯ್ದೆ 2013ರಡಿ ಬಳಕೆಯಾಗದೆ ಇರುವ ಮೊತ್ತ (2401-00- 5.69 5.69 15.36 15.36 5.99 5.97 50.16 50.03 
0011-75) 
3 ಬೀಜ ಕ್ಷೇತ್ರೆಗಳು (2401-00-103-0-01) | 000] 000] 0.00 0.00 0.00 000 575 5.60] 
4 ಸ್‌ ಫರಿಕರಗಳು. ಮತ್ತು ಗುಣಮಟ್ಟುನಿಯಂತ್ರೆತಾ(2401-001030- 6105 6105 200.90 200.80 94.64 9445 1042.14 998.40 
5” ಸಾವಯವ ಕೃಷಿ (2401-00-104-0-12) — 7.80 821 7.89 1.89 189 18 35.35 
6 [ಷಿ ವಿಸ್ತರಣ ಮತ್ತು ತರಬೇತಿ (2401-00-109-0-21) 657 65] 2427 2427 7.24 7.24 151.60 151.48 
7 ಇತರೆ ಕೃಷಿ ಯೋಜನೆಗಳು 2401-00-102-0-28 26.30 26.30 61.03 61.03 35.00 35.00 399.06 399.06 
8 ಕೃಷಿಭಾಗ್ಯ 2401-00-102-0-27 104.60 104.60 63.65 63.56 33140 331.20 ee 817.71 
9 ಸುನಿಮುತಸಯದು ಮತಯತ (ಧೈತರತರಬೇತಿಮತ್ತುಖಿಸ್ತವಣಾ 0.00 0.00. 0.00 009] 0.00 0.00 16.00 15.92 
ರಾಜ್ಯ ವಲಯ ಮೋಜನೆಗಳು 21403 214.03 [_ 375.51 375.00 477.22 476.77 2540.10 2493.23 
1 (ಜಲ್ಲಾವಲಹ ಯೋಜನೆಗಳ ಒಟ್ಟು 838 8.35 9.40 9.39 10.52 10.30 78.60 77.75 
w [ಕೇಂದ್ರ ವಲಯಃಪುರಸ್ಮುತ ಯೋಜನೆಗಳು J 
7 ರಾಷ್ಟೀಯ ಆಹಾರ ಸುರಕ್ಷತೆ ಮೆಶನ್‌ (2401-00-102-0-08) i855] 1848 2420 2426 2112 2165 157.94 136.69 
7 Nh: ಬ್ಯಷನಿತ್ರಿಗಳ ಸೂಕ್ಷ ನೀರಾವರಿ ಯೋಜನೆ (2401-00- 220.40 220.40 323.36 312.98 152.94 152.80 1271.45 1243.45 
3 TNMSA- ws HSN (2401-00-108-1-16) 000 000] 15.19 1348 140.91 140.85 
4 ರನು ಬನ ಖತ್ರುತಾಸೆ ಬೆಳ ಅಭಿಯಾನ 041 0.41 0.00 0.00 198 181 
$ ಶಫಿ ಕ್ಯಷಿಸ್ತರಣೆ ಮತ್ತು ತಂತ್ರಜ್ನಾನ ಅಭಿಯಾನ'2401ಸರ- 64.81 64.81 1897 1897 106.53 106.50 696.78 476.09 
[ರಾಷ್ಟೀಯ ಕಷಿ ವಿಕಾಸ ಯೋಜನೆ (240100200157) 2726 2726 7118 Si 1040 1038| 22037 182.17] 
ೇಂದ್ರ ವಲಯಃಪುರಸ್ಕುತ ಯೋಜನೆಗಳು ಒ.ನ್ನು 33143] 33136 35296 433.90 304.51 304.25 2390.03 2181.06 
ಎಲ್ಲಾ ಒಟ್ಟು 563.84 553.74 837.87 918.28 792.25 791.32 5008.73 4752.03 


LcQ734 


ಅನುಬಂಧ 1ಆ 


2018-19ನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಗೆ ಕೃಷಿ ಇಲಾಖೆಯಿಂದ ಬಿಡುಗಡೆಯಾದ ಅನುದಾನ ಹಾಗೂ ಬಳಕೆಯಾದ 
ಅನುದಾನದ ತಾಲ್ಲೂಕುವಾರು ವಿವರ(ರೂ.ಲಕ್ಷಗಳಲ್ಲಿ) 


ಮರಡ್ಯ ಮದಾರ ಮಳವಫ್ಪ ಪ್ರಕರರಗಷಚ್ಟಣ 
ಫ್ರ. 'ಮರಜೂರು 'ಮರಜಾರು ಮಂಜೂರು ಮಂಜೂರ 
3 ಯೋಜನೆ ನಿಧಿ ಸ್ಲಪುಕನತದ es ಇನನೆಯಾದ ಶರು | ಳಯಾದ | ನಲ್ಲ | ಬಳಕೆಯಾದ 
ಅನುದಾನ ಈ ಅನುದಾನ ಅನುದಾ ಅನುದಾನ ಅನುಡಾನ ಅನುದಾನ ಆಮದಾನ 
| ರಾಜ್ಯವಲಯ ಯೋಜನೆಗೆ 
1 [ಷಿ ಆಯುಕ್ತಾಲಯ ಒಟ್ಟು (2401-00-001-1-01) 0.30 030 0.80 0.80 446 446 0.00 0.00 
2 |ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪ ಯೋಜನೆ 
[ಕಾಯ್ಕ 2013ರಡಿ ಬಳಕೆಯಾಗದೆ ಇರುವ ಮೊತ್ತ (2401-00-001-1-75) 0.09 00 0.00 wat 0.00. 0.00 0.00 0.00 
3 [ಕೃಷಿ ಭಾಗ್ಯ (2401-00-102-0-27) 115.02 115.02 113.29 113.25 12455 12454 39.02 39.00 
4 [ತರೆ ಕೃಷಿ ಯೋಜನೆಗಳು ಒಟ್ಟು (2401-00-102-0-28) 57.16 57.16 135.30 135.30 4114 4113 482 479 
5 |ವೀಜ ಕ್ಷೇತ್ರಗಳು (2401-00-102-0-01) 8.04 802 0.00 0.00 0.00 0.00 7.43 748 
6 |ಕೃಷಿ ಪರಿಕರಗಳು ಮತ್ತು ಗುಣಮಟ್ಟ ನಿಯಂತ್ರಣ (2401-00-103-0-15) 155.50 149.29 189.60 189.30 169.08 168.05 121.28 120.65 
% |ಸಾವಯವ ಕೃಷಿ ಹಾಗೂ ಸಾವಯವ ಭಾಗ್ಯ ಯೋಜನೆ ಬಲವರ್ಧನೆ ಹಾಗೂ 
ನಾವಲ್ಯವ ಸುಧ ಪಿವಿ ಟಂ.ಂ೦104೦12) 371 367 418 412 081 080 3,97 3.97 
8 [ಕೃಷಿ ವಿಸ್ತರಣೆ ಮತ್ತು ತರಬೇತಿ ಒಟ್ಟು (2401-00-109-0-21) 17.58 1756 1630 16.30 2147 21.46 0.20 020 
[ಪಿ ಮಹಿಳೆಯರು ಮತ್ತು ಯುವಕ ರೈತರ ತರಬೇತಿ ಮತ್ತು ವಿಸ್ತರಣಾ 
9 ಕ್ರಸ್ಲಿಮರ ಯ 0-10-೦50) 19.00 19.00 0.00 0.00 0.00 0.00 0.00 6.00 
1 |ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್‌ ಬಿಮಾ ಯೋಜನೆ B 
es 290 290 0.00 0.00 230 229 0.00 0.00 
ರಾಜ್ಯ ವಲಯ ಯೋಜನೆ-ಒಟ್ಟು 37921 372.93 459.47 459.07 363.80 36273 176.72 176.09 
i ಜಲ್ಲಾ ಪಂಚಾಯತ್‌ ಕಾರ್ಯಕ್ರಮಗಳ ಒಟ್ಟು 10.12 10.00 1394 1141 15.83 13.27 9.43 9.43 
Mm ಫೇಂದ್ರ ವಲಯ/ಪುರಸ್ಕುತ ಯೋಜನೆಗಳು 
1 [ರಾಷ್ಟೀಯ ಆಹಾರ ಸುರಕ್ಷತೆ ಮಿಶನ್‌ (2401-00-102-0-08) 26.22 26.22 29.93 29.76 19.94 1994 19.49 19.49 
2 HSK: ಮುಖ್ಯಮಂತ್ರಿಗಳ ಸೂಕ್ಷ ನೀರಾವರಿ ಯೋಜನೆ (2401-00-1081- | 32 032 363.94 362.89 239.95 239.47 170.67 170.58 
3 Nusa ಇತರ ಪಟಿಕಗಳು (2401-00-108-1-16) 73.76 3.00 000 0.00 10.05 10.03 0.00 000 
4 [ರಾಷ್ಟೀಯ ಎಣ್ಣೆ ಕಾಳು ಮತ್ತು ತಾಳೆ ಬೆಳೆ ಅಭಿಯಾನ (2401-00-114-0- 
ರಾರ 0.74 15 | 15 0.00 0.00 0.00 0.86) 0.00 
$B ವಿಸ್ತರಣೆ ಮತ್ತು ತಂತ್ರಜ್ಞಾನ ಅಭಿಯಾನ 2401-00-800-1-| 12959 123.10 123.10 12293 50.17 50.15 55.28 55.20 
ರಾಷ್ಟೀಯ ನೃಷಿ ವಿಕಾಸ ಯೋಜನೆ (2401-00-800-1-67 [es | 619 761 7.61 621 621 1.45 145 
ಇಂದ್ರ ಪಲಯಃಪುರಸ್ಮುತ ಯೋಜನೆಗಳು-ಒಟ್ಟು 23673 157.28 526.03 523.19 326.32 32580 247.75 246.72 
ಎಲಾ ಒನ್ನು 626.06 540.20 99944 993.67 705.95 701.80 433.90 432.23 


ಹನರಡವಪುರ ಕ್‌ ಆರ್‌ಪಕ ನಾಗಮರಗಪ ಬಒಷ್ಟಾ 
ಯೋಜನೆ ಮಂಜೂರ 7 ಯಾದ | ಸಂಜನ] ಯಾದ ಪಂಬನ್‌ ಯಾದ | ವಂಶ 1 ಯಾದ 
ಅನುದಾನ ಇಸುಬಾನ ಅನುದಾಸ ಅನುದಾನ ಅನುದಾನ ಅನುಬಳನ ಅನುದಾನ ಅನುದಾನ 
ರಾಜ್ಯವಲಯ ಹಯೋಜನೆಗಖೌ 
ಕೃಷಿ ಆಯುಕ್ತಾಲಯ ಒಟ್ಟು (2401-00-001-1-01) 0.00 000[ 0.00 0.00 15.00 15.00 20.56 20.56 
ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪ ಯೋಜನೆ 
ಅನುಹ್ಟೂತಜತಗಳ ಸಸಂ ಜನ ಮುತ ಬಾಡ ುಸ 000 0.00 0.00 0.00 8.00 8.00 8.00 8.00 
ಕೃಷಿ ಭಾಗ್ಯ (2401-00-102-0-27) 77.301 77.30 182.52 181.48 201.06 201.04 852.76 851.63 
ಇತರೆ ಕೃಷಿ ಯೋಜನೆಗಳು ಒಟ್ಟು (2401-00-102-0-28) 0.00 0.00 37.33[ 37.33 7.20 720] 282.95 282.91 
al 
ಬೀಜ ಕ್ಷೇತ್ರಗಳು (2401-00-102-0-01) 0.00 0.00 0.00 0.00 0.00 0.00 15.47 15.50 
[ಕೃಷಿ ಪರಿಕರಗಳು ಮತ್ತು ಗುಣಮಟ್ಟ ನಿಯಂತ್ರಣ (2401-00-103-0-15) 27.50 7749 183.51 183.51 12197 12185| 101844] 101014 
ಸಾವಯವ ಕೃಷಿ ಹಾಗೂ ಸಾವಯವ ಭಾಗ್ಯ ಯೋಜನೆ ಬಲವರ್ಧನೆ ಹಾಗೂ 
ಪ 0.00 0.00 5.53 5.53 478 474 22.97 22.83 
ಕೃಷಿ ವಿಸ್ತರಣೆ ಮತ್ತು ತರಬೇತಿ ಒಟ್ಟು (2401-00-109-0-21) 0.00 0.00 28.55 28.19 5.63 5.63 89.72 99.35 
ಕೃಷಿ ಮಹಿಳೆಯರು ಮತ್ತು ಯುವಕ ರೈತರ ತರಬೇತಿ ಮತ್ತು ವಿಸ್ತರಣಾ 
ಹಮ 0.00 0.00 0.00 0.00 0.00 0.00 19.00 19.00 
ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ೫ಸಲ್‌ ಬಿಮಾ ಯೋಜನೆ p 
ii h 0.00 000 3.50 3.50 3.40 336 12.10 12.05 
ರಾಜ್ಯ ವಲಯ ಯೋಜನೆ-ಒಟ್ಟು 154.80 154.79 44094] 43984 367.04 366.82] 234198] 233196 
ಜಿಲ್ಪಾ ಪಂಚಾಯತ್‌ ಕಾರ್ಯಕ್ರಮಗಳ ಒಟ್ಟು 1009[ 10.09 1847 15.14 10.86} 10.79 88.43 8033 
ತಾಂದ್ರ ವಲಯಪುರಸ್ಮುತ ಯೋಜನೆಗಳು —] f 
[ರಾಷ್ಟೀಯ ಆಹಾರ ಸುರಕ್ಷತೆ ಮಿಶನ್‌ (2401-00-102-0-08) 26.30 26.29 50.65 50.44 24.80 2475 197.33 196.89, 
i ಮುಖ್ಯಮರಿತ್ರಿಗಳಸೊತ್ಣಸನೀಲಾವರಿಯೋಭನೆ 240100108: 431.06 431.04 603.80 603.78 247.00 24401| 2056.74 2052.08 
NMSA ಇತರ ಘಟಕಗಳು (2401-00-108-1-16) 15.54 1554 1505 1504 10.57 1095 12537 5156 
ರಾಷ್ಟೀಯ ಎಣ್ಣೆ ಕಾಳು ಮತ್ತು ತಾಳೆ ಬೆಳೆ ಅಭಿಯಾನ (2401-00-114-0- 
ತ 116 116 0.00 0.00 0.00 0.00 421 2.61 
ರಾಣಿಯ ಸ್ಯಷಿ'ಬಿಸ್ತರಣಮತ್ತುತಂತ್ರಜ್ಯಾನ ಅಭಿಯಾನ 2401908004: 17.18 17.18 25.40 25.40 58.88 58.81 459.51 452.76 
el 
ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ (2401-00-800-1-57) 0.00 0.00 17.99] 1798 602 5.99 4548 45.43 
1 ಕೇಂದ್ರ ವಲಯ/ಪುರಸ್ಪತ ಯೋಜನೆಗಳ-ಒನ್ನು 491.24 49120 712.89 712.64 347.67 34454 208864 280133 
ಎಲ್ಲಾ ಒನ್ಟು 656.13 $507] 1172.00] 1167.32 725.57 72212 531905] 523M 


10734 
ಅನುಬಂಧೆ 1% 


2019-20ನೇ ಸಾಲಿನಲ್ಲಿ ಮಂಡ್ಯ ಜಿಲೆಗೆ ಕೃಷಿ ಇಲಾಖೆಯಿಂದ ಬಿಡುಗಡೆಯಾದ ಅಸುದಾನ ಹಾಗೂ 
ಬಳಕೆಯಾದ ಅನುದಾನದ ತಾಲೂಹುವಾರು ವಿವರ(ರೂ.ಲಕ್ಷೆಗಳಲ್ಲಿ) 


ಮಂಡ್ಯ ಮದೂರು ಮಳವಳ್ಳಿ ಶ್ರೀರಂಗಪಟ್ಟಣ 
ಪ್ರ.ಸಂ. ಯೋಜನೆ ಮಂಜೂರು ಮಂಜೂರು ಮಂಜೂರು ಮಂಜೂರು 
ಮಾಜ ಬಳಕೆಯಾದ "ಮೂಡಿದ (ಬಳೆಯಾದ | ಮಾಡಿದ [ನ್ನನ್‌ | ಮಾಡಿದ |" 
ಅನುದಾನ ಅನುದಾನ ಅನುದಾನ ಅನುದಾನ 

ರಾಜ್ಯ ವಲಹಮ ಯೋಜನೆಗಳ 
1 [ಕೃಷಿ ಆಯುಕ್ತಾಲಯ ಒಟ್ಟು (2401-00-001-1-01) 2.50 2.50 3.54 3.54 4.08 4.08 9.01 9.01 
2 ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪ ಯೋಜನೆ 

ರ 2೦18ರಡಿ ಬಳಕೆಯಾಗದ ಇರುವ ಮೊತ್ತ (2401-08-001-175 13.52 13.52 1453 14.53 10.36 10.36 8.08 8.08 
3 ಕೃಷಿ ಭಾಗ್ಯ (2401-00-102-0-27) 59.80] 59.74 43.05 43.05 81.53 81.07 18.54 18.54 
4 |ತರೆ ಕೃಷಿ ಯೋಜನೆಗಳು ಒಟ್ಟು (2401-00-102-0-28) 62.88 62.88 119.15 119.15 45.07 45.07 20.22 20.22 
5 [ಕೃಷಿ ಪರಿಕರಗಳು ಮತ್ತು ಗುಣಮಟ್ಟ ನಿಯಂತ್ರಣ (2401-00-103-0-15) 238.77 237.87 229.36 228.89 17011 165.25 115.26 113.58 
6 |ಸಾವಯವ ಕೃಷಿ (2401-00-104-0-12) 14.26 13.60 12.06 12.00 13.78 13.78 12.48 12.48 
7 [ಕೃಷಿ ವಿಸ್ತರಣೆ ಮತ್ತು ತರಬೇತಿ (2401-00-109-0-21) 44.22 44.22 13.08 13.08 18.95 18.95 1420 14.20 
4 |ಕರ್ನಾಟಕರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್‌ ಬಿಮಾ ಯೋಜನೆ 33.74 30.92 29.17 2848 26.87 26.87 1221 12.08 

(2401-00-110-07) JN 
91ಪ್ರದಾನ ಮಂತ್ರಿ ಕಿಸಾನ್‌ ಸನಾನ್‌ ಯೋಜನೆ (2401-00-800-1-05) 937.50 937.50 84416 844.16 693.66 693,66 386.92 386.92 

ರಾಜ್ಯ ವಲಯ ಯೋಜನೆಗಳ ಒಟ್ಟು 140719] 140275] 1308.10] 130688| 106440] 1059.08 596.92 595.11 
1 [ಜಲ್ಲಾ ಪಂಚಾಯತ್‌ ಕಾರ್ಯಕ್ರಮಗಳ ಒಟ್ಟು 13.25 13.18 14.64 14.64 14,65 14.63 1137 113 
wl [ಕೇಂದ್ರ ವಲಯ/ಪುರಸ್ಕುತ ಯೋಜನೆಗಳು 

[, 

1 [ರಾಷ್ಟ್ರೀಯ ಆಹಾರ ಸುರಕ್ಷತೆ ಮಿಶನ್‌ (2401-00-102-0-08) 58.64 54.88 54.87 46.64 53,26 39.89 4353 37.97 

NಜತSA- ಮುಖ್ಯಮಂತ್ರಿಗಳ ಸೂಕ್ಷ ನೀರಾವರಿ ಯೋಜನ 

(2401.00 108-15) 159.33 159.26 324,53 324.5 278.73 278.6 68.41 68.34 
3 [NwsA- ಇತರೆ ಘಟಕಗಳು (2401-00-108-1-16) 434| 40.92 16.01 5.41 5449| 5437 5.51 5.25 

Il “ 
4 ರಾಷ್ಟೀಯ ಕೃಷಿ ವಿಸ್ತರಣೆ ಮತ್ತು ತಂತ್ರಜ್ಞಾನ ಅಭಿಯಾನ ಒಟ್ಟು 

ಮಾ 261.54 260.98 196.62 195.10 123.68 102.25 118.53 116.93 
5 [ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ (2401-00-800-1-57) y 6.76) 6.56 5.69 5.32 8.12 811 334 3.09 

ದ್ರ ವಲಯಃಪುರಸ್ಕುತ ಯೋಜನೆಗಳು-ಒಟ್ಟು 527.61 522.60[ 59772 576.97 51828] 483.22 239.32 231.58 

ಎಲ್ಲಾ ಒಟ್ಟು 1948.05| 1938.54] 192046] 1898.49] 159734, 155693 847.62 837.99 


ಪಾಂಡವಪುರ ಕೆಆರ್‌ಪೇಟೆ ನಾಗಮಂಗಲ ಒಟ್ಟು 
ಈು.ಸಲ. ಯೋಜನೆ ಮಲಜೂರು ಮಲಜೂರು ಮಂಜೂರು ಮಂಜೂರು 
ಮಾಡಿದ [ನರಾ | ಮಾಡಿದ [ಬನ್ನದಾ್‌ | ಮಾಡಿದ [ದಾವೆ | ಮಾಡಿದ |ಬ್‌ನೆಯಾದ 
ಅನುದಾನ ಅನುಬಾವ ಅನುದಾಸ ಅನುದಾನ 

| [ರಾಜ್ಯವಲಯ ಯೋಜನೆಗಳ Ni 
! [ಕೃಷಿ ಆಯುಕ್ತಾಲಯ ಒಟ್ಟು (2401-00-001-1-01) 1n/ 171 147 147 6.15 6.15 2846 28.46 
2 ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪ ಯೋಜನೆ 

ಕಾಯ್ದ 2012ರಡಿ ಬಳಕೆಯಾಗದೆ ಇರುವ ಮೊತ್ತ (24010-001175 23.16 23.16 39.61 39.61 44.02 44.02 153.28 153.28 
3 [ಕೃಷಿ ಭಾಗ್ಯ (2401-00-102-0-27) 38.72 38.72 82.03 82.03 79.24 7924 40291 402.39 
4 |ಇತರ ಕೃಷಿ ಯೋಜನೆಗಳು ಒಟ್ಟು (2401-00-102-0-28) 35.00 35.00] 40.30 40.30 5140 $1.40 374.02 374.02 
5 [ಕೃಷಿ ಪರಿಕರಗಳು ಮತ್ತು ಗುಣಮಟ್ಟ ನಿಯಂತ್ರಣ (2401-00-103-0-15) 133.35 133.29 342.12 341.93 159.86 159.61] 138882] 1380.41 
6 [ಸಾವಯವ ಕೃಷಿ (2401-00-104-0-12) 12.18 1217 1255 12.55 1152 11.52 98.83 88.10 
7 [ಕೃಷಿ ವಿಸರಣೆ ಮತ್ತು ತರಬೇತಿ (2401-00-109-0-21) 13.68 136a| 59) 19.59 1513 15.13 138.84 138.84 
8 [ಕರ್ನಾಟಕ ರೈತ ಸುರಕ್ಷಾ, ಪ್ರಧಾನ ಮಂತ್ರಿ ಫಸಲ್‌ ಬಿಮಾ ಯೋಜನ 16.97 1695 30.45 30.02 37.75 36.48) 18716] 18180 

(2401-00-110-07) Al ul 
೨ [ಪ್ರಧಾನ ಮಂತ್ರಿ ಕಿಸಾನ್‌ ಸನ್ಮಾನ್‌ ಯೋಜನೆ (2401-00-800-1-05) 489.64 489.64 789.32 789.32 627.42 62742| 4768.62] 4768.62 

— 

ರಾಜ್ಯ ವಲಯ ಯೋಜನೆಗಳ ಒಟ್ಟು 764.41 764.32| 1357.44] 1356.82, 103248] 103096] 7530.95] 7515.93 
॥ [ಜಿಲಾ ಪಂಚಾಯತ್‌ ಕಾರ್ಯಕ್ರಮಗಳ ಒಟ್ಟು 8.85 8.84 15.3 15.3 10.72] 1066) 88.78 88.55 
i ಕೇಂದ್ರ ವಲಯಃಪುರಸ್ಕೃತ ಯೋಜನೆಗಳು _ 
1 ರಾಷ್ಟೀಯ ಆಹಾರ ಸುರಕ್ಷತೆ ಮಿಶನ್‌ (2401-00-102-0-08) 35.84 29.4 73.84 72.41 50.28 41.76 370.26 322.95 

ಜು } 

2 |NMSA- ಮುಖ್ಯಮಂತ್ರಿಗಳ ಸೂಕ್ಷ್ಮ ನೀರಾವರಿ ಯೋಜನೆ 4 y » 

(2401-0010815) 284.35 284.35 643.71 643.55 127.05 12699| 1886.11] 1885.59 
3 [NWSA- ಇತರೆ ಘಟಕಗಳು (2401-00-108-1-16) 6.02 5.83 35.11 34.75 10.51 6.54 168.99 153.07 
4 ರಾಷ್ಟೀಯ ಕೃಷಿ ವಿಸ್ತರಣೆ ಮತ್ತು ತಂತ್ರಜ್ಮ್ಠಾನ ಅಭಿಯಾನ ಒಟ್ಟು 4 9 

Spr ds id 167.641 103.39 249.81 249.24 149.18 148.04] 1267.00] 1175.95 
5 | ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ (2401-00-800-1-57) 3.28 3.22 894 8.94 6.98 695 43.1 42.19 

ಕೇಂದ್ರ ವಲಯ!ಪುರಸ್ಕೃತ ಯೋಜನೆಗಳು-ಒಟ್ಟು 497.13 426.19 101141] 1008.89 344.00 330.28 373547 3579.75 

ಎಲ್ಲಾ ಒಟ್ಟು 1270.38] 1199.35] 238415) 238101) 138720) 137191| 11355.20]) 1118423 

L 


ಅನುಬಂಧ-1ಫ್ರೆ 


2017-18ನೇ ಸಾಲಿನಿಂದ 2020-21ನೇ ಸಾಲಿನವರೆಗೆ ಜಲಾನಯನ ವಿವಿಧ ಯೋಜನೆಗಳಡಿ ಬಿಡುಗಡೆಯಾದ, ಖರ್ಚಾದ 
ಅನುದಾನ ಹಾಗೂ ಸಾಧಿಸಿದ ಪ್ರಗತಿ ವಿವರ (LCQ-734) 


ರೂ.ಲಕ್ಷಗಳಲ್ಲಿ 
2017-18 2018-19 2019-20 
HERESIES 
ಅನುದಾನ ಪ ಅನುದಾನ | ಅನುದಾನ 
1. ಪ್ರಧಾನ ಮಂತ್ರಿ ಕೃಷಿ 
ಸಿಂಚಾಯಿ ಯೋಜನೆ- 123.92 6185 159.78 157.04 | 12.89 11.74 
ಜಲಾನಯನ ಅಭಿವೃದ್ಧಿ 
2. ಪ್ರಧಾನ ಮಂತ್ರಿ ಕೃಷಿ 
ಸಿಂಚಾಯಿ ಯೋಜನೆ- 169.55 99.53 111.73 o.s1 | 7.4 | 70.52 
ಇತರೆ ಉಪಚಾರಗಳು 
3. ಜಲಾನಯನ ಅಭಿವೃದ್ಧಿ 
ಮೂಲಕ ಬರಗಾಲ 0.00 0.00 0.00 0.00 19.15 19.15 
ತಡೆಯುವಿಕೆ 
1 | ಮಂಡ್ಯ 4.ರಾರ್ಟೀಯ ಸುಸ್ಥಿರ 
ಕೃಷಿ ಅಭಿಯಾನ- 
ಮಳೆಯಾಶ್ರಿತ 0.00 0.00 0.00 000 | 2570 | 2539 
ಪ್ರದೇಶಾಭಿವೃಥ್ಧ 
ಯೋಜನೆ 
5.ರಾಷ್ಟ್ರೀಯ ಕೃಷಿ 
ವಿಕಾಸ ಯೋಜನೆ 1 ತಡೆ 0.00 0.00 0.00 0.00 20.00 | 20.00 
ಅಣೆ 
11) ರೈತ ಉತ್ಪಾ; ದಕರ 
0.00 0.00 0.00 0.00 841 8.16 
ಸಂಸ್ಥೆಗಳ ರಚನೆ (೯P೦'s) 
ತಾಲ್ಲೂಕು ಒಟ್ಟು 293.47 161.38 27151 [26755 | 15756 | 15496 
1. ಪ್ರಧಾನ ಮಂತ್ರಿ ಕೃಷಿ 
ಸಿಂಚಾಯಿ ಯೋಜನೆ-. 104.39 63.89 116.52 105.13 | 22.60 18.64 
| ಜಲಾನಯನ ಅಭಿವೃದ್ಧಿ 
“” | 2. ಪ್ರಧಾನ ಮಂತ್ರಿ ಕೃಷಿ 
ಸಿಂಚಾಯಿ ಯೋಜನೆ- 115.73 53.90 108.90 10145 | 40.72 | 40.27 
ಇತರೆ ಉಪಚಾರಗಳು 


3.ರಾರ್ಟೀಯ ಸುಸ್ಥಿರ 
ಕೃಷಿ ಅಭಿಯಾನ- 
ಮಳೆಯಾಶ್ರಿತ 
ಪ್ರದೇಶಾಭಿವೃದ್ಧಿ 
ಯೋಜನೆ 


0.00 


0.00 


53.03 


41.64 


11.33 


0.79 


4.ರಾರ್ಟೀಯ ಕೃಷಿ 
ವಿಕಾಸ ಯೋಜನೆ ॥ ತಡೆ 
ಅಣೆ 


49.50 


28.50 


21.00 


19.82 


0.00 


0.00 


11) ರೈತ ಉತ್ಪಾದಕರ 
ಸಂಸ್ಥೆಗಳ ರಚನೆ (೯PO's) 


0.00 


0.00 


0.00 


0.00 


1.92 


192 


ತಾಃ 


ಲ್ಲೂಕು ಒಟ್ಟು 


269.62 


146.29 > 


299.45 


268.04 


76.57 


61.62 


ಮಳವಳ್ಳಿ 


1. ಪ್ರಧಾನ ಮಂತ್ರಿ ಕೃಷಿ 
ಸಿಂಚಾಯಿ ಯೋಜನೆ- 
ಜಲಾನಯನ ಅಭಿವೃದ್ಧಿ 


188.02 


73.84 


241.66 


239.54 


7.63 


3.95 


2. ಪ್ರಧಾನ ಮಂತ್ರಿ ಕೃಷಿ 
ಸಿಂಚಾಯಿ ಯೋಜನೆ- 
ಇತರೆ ಉಪಚಾರಗಳು 


158.70 


68.22 


136.57 


134.44 


113.30 


11.76 


3. ಜಲಾನಯನ ಅಭಿವೃದ್ಧಿ 
ಮೂಲಕ ಬರಗಾಲ 
ತಡೆಯುವಿಕೆ 


0.00 


0.00 


0.00 


0.00 


20.77 


20.76 


4.ರಾಷ್ಟ್ರೀಯ ಸುಸ್ಥಿರ 
ಕೃಷಿ ಅಭಿಯಾನ- 
ಮಳೆಯಾಶ್ರಿತ 
ಪ್ರದೇಶಾಭಿವೃದ್ಧಿ 
ಯೋಜನೆ 


0.00 


0.00 


0.00 


0.00 


50.13 


50.02 


5.ರಾರ್ಟೀಯ ಕೃಷಿ 
ವಿಕಾಸ ಯೋಜನೆ ॥ ತಡೆ 
ಅಣೆ 


48.37 


18.67 


30.00 


29.13 


30.00 


30.00 


ತಾಲ್ಲೂಕು ಒಟ್ಟು 


395.09 


160.73 


408.23 


403.11 


221.83 


216.49 


1. ಪ್ರಧಾನ ಮಂತ್ರಿ ಕೃಷಿ 
ಸಿಂಚಾಯಿ:-ಯೋಜನೆ- 
ಜಲಾನಯನ ಅಭಿವೃದ್ಧಿ 


80.10 


316i 


24.2 


2. ಪ್ರಧಾನ ಮಂತ್ರಿ ಕೃಷಿ 
ಸಿಂಚಾಯಿ ಯೋಜನೆ- 
ಇತರೆ ಉಪಚಾರಗಳು 


18.35 


17.84 


29.03 


28.50 


0.00 


0.00 


3.ರಾರ್ಟೀಯ ಕೃಷಿ 
ವಿಕಾಸ ಯೋಜನೆ ॥ ತಡೆ 
ಅಣೆ 


45.50 


29.00 


16.50 


16.50 


0.00 


0.00 


ತಾಲ್ಲೂಕು ಒಟ್ಟು 


143.95 


96.54 


109.22 


97.87 


31.61 


24.12 


ಪಾಂಡವಪು 


1. ಪ್ರಧಾನ ಮಂತ್ರಿ ಕೃಷಿ 
ಪಿಂಚಾಯಿ ಯೋಜನೆ- 
ಜಲಾನಯನ ಅಭಿವೃದ್ಧಿ 
2. ಪ್ರಧಾನ ಮಂತ್ರಿ ಕೃಷಿ 
ಸಿಂಚಾಯಿ ಯೋಜನೆ- 
ಇತರೆ ಉಪಚಾರಗಳು 


7.73 


72.63 


34.96 


56.20 - 


85.00 


70.12 


8149 


68.96 


35.12 


30.83 


33.99 


30.61 


3.ರಾಷ್ಟ್ರೀಯ ಸುಸ್ಲಿರ 
ಕೃಷಿ ಅಭಿಯಾನ- 
ಮಳೆಯಾಶ್ರಿತ 
ಪ್ರದೇಶಾಭಿವೃದ್ಧಿ 
ಯೋಜನೆ 


0.00 


0.00 


0.00 


0.00 


4.75 


0.67 


4.ರಾರ್ಟೀಯ ಕೃಷಿ 
ವಿಕಾಸ ಯೋಜನೆ ॥ ತಡೆ 
ಅಣೆ 


45.00 


23.98 


21.30 


21.30 


0.00 


0.00 


1) ರೈತ ಉತ್ಪಾದಕರ 
ಸಂಸ್ಥೆಗಳ ರಚನೆ 
(FPO's) 


0.00 


0.00 


0.00 


1.92 


192 


ತಾಲ್ಲೂಕು ಒಟ್ಟು 


189.36 


15.14 


176.42 


171.75 


72.62 


67.19 


ಕೆ.ಆರ್‌.ಪೇ 


1. ಪ್ರಧಾನ ಮಂತ್ರಿ ಕೃಷಿ 
ಸಿಂಚಾಯಿ ಯೋಜನೆ- 
ಜಲಾನಯನ ಅಭಿವೃದ್ಧಿ 


264.01 


177.19 


168.68 


150.73 


140.99 


123.38 


2. ಪ್ರಧಾನ ಮಂತ್ರಿ ಕೃಷಿ 
ಪಿಂಚಾಯಿ ಯೋಜನೆ- 
ಇತರೆ ಉಪಚಾರಗಳು 


192.86 


77.44 


185.74 


178.21 


48.77 


45.69 


3.ರಾರ್ಟೀಯ ಸುಸ್ಲಿರ 
ಕೃಷಿ ಅಭಿಯಾನ- 
ಮಳೆಯಾಶ್ರಿತ 
ಪ್ರದೇಶಾಭಿವೃದ್ಧಿ 
ಯೋಜನೆ 


0.00 


0.00 


0.00 


0.00 


29.78 


29.46 * 


4.ರಾರ್ಟೀಯ ಕೃಷಿ 
ವಿಕಾಸ ಯೋಜನೆ ॥ ತಡೆ 
ಅಣೆ 


53.97 


45.10 


8.29 


8.29 


0.00 


0.00 , 


ತಾಲ್ಲೂಕು ಒಟ್ಟು 


510.84 


299.73 


362.71 


337.23 


219.54 


198.53 


ನಾಗಮಂಗ 


1. ಪ್ರಧಾನ ಮಂತ್ರಿ ಕೃಷಿ 
ಸಿಂಚಾಯಿ ಯೋಜನೆ- 
ಜಲಾನಯನ ಅಭಿವೃದ್ಧಿ 


217.31 


142.48 


169.54 


169.54 


51.83 


49.21 


2. ಪ್ರಧಾನ ಮಂತ್ರಿ ಕೃಷಿ 
ಸಿಂಚಾಯಿ ಯೋಜನೆ- 
ಇತರೆ ಉಪಚಾರಗಳು 


158.64 


85.38 


106.49 


98.45 


115.42 


102.32 


4. ಜಲಾನಯನ 
ಅಭಿವೃದ್ಧಿ ಮೂಲಕ 
ಬರಗಾಲ ತಡೆಯುವಿಕೆ 


0.00 


0.00 


0.00 


0.00 


18.35 


18.35 


7.ರಾಷ್ಟ್ರೀಯ ಕೃಷಿ 
ವಿಕಾಸ ಯೋಜನೆ 1) ತಡೆ 
ಅಣೆ 


49.00 


10.00 


39.00 


38.62 


20.00 


15.00 


ತಾಲ್ಲೂಕು ಒಟ್ಟು 


424.95 


237.86 


315.03 


306.61 


205.60 


184.88. 


LCQ734 
ಅನುಬಂಧ 2 


Details of Minimum and Maximum subsidy provided under subsidy schemes 
towards Farm Machinery during 2020-21 


Farm Machinery limited to Rs. 


p 


1—Tradors 75,000 ಕರರ 
| Power Tillers (8 BHP & Above 72,500 


General subsidy 
(@ 50% subsidy 


1.00 Lakh 
Min 


[258,300 | 300.000 
72,500 [| 100,000] 100,000 


Schedule - A - Land Development, Tillage & Seed Bed Preparation 


26 


Fertilizer 
Spreader 


quipments 

[3 1MB Plough 12,8801 46,000 23,184 82,800 
7601 65,261] 8 100,000 

R 1,300 

6 

4 | __ 38,700] 

000] 43,200] 

10 

11 

12 


00 

ractor drawn Sub Soiler | 11,250] 11,250] 
Laser Guided Land Leveler 100,0 100,000 
Sc B-S ting E 


5ರ 
00 
& Planting 


18,25 31,500. 
100,000 | 100,000 


Broadcaster / 


[100.0001 —1000 


0 
ts 


Mover 


Pp 
Rice Straw Chopper cum 
Spreader/Rotary Slasher/Flail 


Schedule - D - Tractor / Power Tiller / Power Operated Plant 


Protection Equipments 


olar/ Battery Operated 

Knapsack pe yer 1,925 2,800 
ngine operated mobile 

is Sprayer 4,545 7,245 


3,465 
8,181 | 


Roti Rolling Machine 


30 [Boom Sprayer 25,5841 73,500 46,771 100,000 
31 THDP/HTP sprayer 4750 | 18,250] 8,550 32,850 
wha ule E > Faulpments for Harvesting & Threshing 
Min 6np Diesel operated MCT/ 
32 Thresher With Engine ಟು 75,000 | 75,000!{ 100,000 100,000 
Min &hp Diesel operated MC 
33 | Thresher with wilour ಗಂಗ \ 56,000 | 56,000| 100,000 100,000 | 
Tractor operated Thresher/Multi 
34 Crop Thresher i _ 80,000 | 100,000 | 100,000 100,000 | 
Groundnut Digger/ Groun 
35 diqger with eitistor ್‌ 66,750 | 66,750} 100,000 100,000 
Tractor operated Groundnut 
36 [pod Stripper/ Thresher 94,000 | 94,000; 100,000 100,000 
Engine operated Groundnut 
37 | Pod stripper/ Thresher 72,500 | 72,500] 100,000 p 100,000 | 
35 "Maize Sheller ಘಾ 75,000 | _ 75,0001 100,000 100,000 
T F-Schedule- Equipments for Residue Management / Special 
Equipment 
Tractor / Engine operated 7 
39 | Trash Cutter / Mulcher / 88,000 | 88,000| 100,000 100,000 
Shredder FSR \ 
ractor operated Single Row 
40 | Mobile Shredder 88,926 | 88,926 | 100,000 100,000 | 
41 ( (Coconut Frond 75,000 | 75,000| 100,000| 100,000 | 
Seff-propelled Toad Cart ೧೧೧! 
42 | {Wheel Barrow | 35,460| 64,000 63,828| 100,000; 
43 | Motor operated chaff cutter 12,000 | 29,450 21,600 53,010 
a4 | EP Tred epetaded Gat 47,000 | 47,000| 84,600| 384,600 
45 Engine ಕನನರ ಡಂ cuter F 27,500 | 27,500 49,500 49,5ರರ 
ractor operated Plastic Muic 
46 Laying Machine 49,050 | 49,050 88,290 88,290 
47 | Tractor operated Rake 85,0001 85,0001 100,009 100,000 
Schedule - G - Post Harvest & Aqro Processing Equipments 
48” | Dal Processor 67,5001 67,500] 100,000 100,000 
49 Mini Rice Mill { Rice Huller 20,625 | 100,000 37,125 100,000 
50—TMini Oi Expeller 72,500 | 72,5001 100,000 100,00೮ 
51 EET Machine 43,000 | 45,000| 77,400| 81,000 
52 paercane Crushing oni 57,500 | 100,000" 100,000 100,000 
ectric Motor operated Flour 
53 Mil (2to 10 Ny 5 12,500| 31,500 22,500 56,700 
ectric Motor operate 
54 Puiverizer (1 HP to 0HP) 11,550 | 76,808 20,790 100,000 
55 Reval Catt e Feed Machine F 16,800] 40,000 30,240 72,000 
ectric Motor Operate ily 
56 Pounding Machine Fe 19,450 | 32,500 35,010 58,500 
iectric Motor operate avige 4 
57 7 Vermi Celli Machine 17,800] 21,000 32,040 37,800 
Electric Motor operated 
58 | Sugarcane Juice making 17,700 17,700 31,860 31,860 
machine 
59 | lectric Motor operated Wheat | 46,900} 46,000] 82800] 82,800 
60 [Electric Motor operated Papad/ | 14,450] 44,450] 26,010] 26,010 


61 | Minor millets De-Stoner 59,000 59,0007 100,000 100,000 
Schedule —H - Diesel/ Petrol Run Pump Sets 

Air Cooled Petrol Engine 

62 sRpjatsd Pump sets (1.5 HP to 8,000] 11,000 14,400 19,800 
Air Cooled Diesel Engine 

63 operated Pump sets {4.0 HP to 14,750 20,000 20,000 20,000 
Water Cooled Diesel Engine 

64 9ರ Pump sets (4,0 HP to 15,500| 20,000 20,000 20,000 

$5 Tractor operated Pump Set 20,0001 20,000 20,000 20,000 

FEA ಗ Harvester, Reaper and Baler 

Combined Harvesters ee! 

66 Type] Track Te 100,000 100000 100000 100000 
Self-Propelled Reapers of 3.5 to 

67 SHP capacty 62,450 62,450 100,000 100,000 
25 HP to 55 HP Tractor 

68 Operated Baler 100,000 | 100,000; 100,000 100,000 


LCQ734 
ಅನುಬಂಧ-3 (ಅ) 


ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ರೈತರ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿರುವ 
ಯೋಜನೆಗಳ ಹಾಗೂ ಸದರಿ ಯೋಜನೆಗಳಡಿ ರೈತರಿಗೆ ಸಿಗುವ ಸವಲತ್ತುಗಳ 
ವಿವರಗಳು 


ರಾಜ್ಯ ಸರ್ಕಾರದ ಯೋಜನೆಗಳು: ~ 
೫ ಬಿತ್ತನೆ ಬೀಜಗಳ ಪೂರೈಕೆ: ಈ ಯೋಜನೆಯಡಿ ಸಾಮಾನ್ಯ ವರ್ಗದ ರೈತರಿಗೆ ಶೇ. 50 ಹಾಗೂ 
ಪರಿಶಿಷ್ಠ ಜಾತಿ) ಪಂಗಡದ ರೈತರಿಗೆ ಶೇ.75 ರ ರಿಯಾಯಿತಿ ದರದಲ್ಲಿ ಭತ್ತ, ರಾಗಿ ಜೋಳ, 
ಮುಸುಕಿನ ಜೋಳ, ಸಜೆ, ತೊಗರಿ, ಕಡಲೆ, ಹೆಸರು, ಉದ್ದು, ಅಲಸಂದೆ, ನೆಲಗಡಲೆ, 
ಸೂರ್ಯಕಾಂತಿ, ಸೋಯಾ ಅವರೆ, ಹತ್ತಿ ಇತ್ಯಾದಿ ಬೆಳೆಗಳ ಪ್ರಮಾಣಿತ/ ನಿಜ ಚೀಟಿ ಬಿತ್ತನೆ 
ಬೀಜಗಳನ್ನು ವಿತರಣೆ ಮಾಡಲಾಗುತ್ತಿದೆ. 
ಸಸ್ಯ ಸಂರಕ್ಷಣೆ: ಈ ಕಾರ್ಯಕ್ರಮದಡಿ ರಾಜ್ಯದಲ್ಲಿ ಬೆಳೆಯುವ ಕೃಷಿ ಬೆಳೆಗಳನ್ನು ಬಾಧಿಸುವ 
ಕೀಟ ರೋಗಗಳ ನಿರ್ವಹಣೆ ಹಾಗೂ ಸಂಗ್ರಹಿಸಿದ ಥಾನ್ಯಗಳನ್ನು ಕೀಟ-ರೋಗಗಳಿಂದ 
ಸಂರಕ್ಷಿಸಲು ತಾಂತ್ರಿಕತೆ/ ತಂತ್ರಜ್ಞಾನ ನೀಡುವುದು. ಇಲಾಖೆಯಲ್ಲಿ 
ಅನುಷ್ಠಾನಗೊಳಿಸುತ್ತಿರುವ ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕ ಕಾಯ್ದೆ ಮತ್ತು ಕಾನೂನು 
ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗುವುದು. ಜೈವಿಕ ಪೀಡೆನಾಶಕಗಳು 
ಮತ್ತು ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ಎಲ್ಲಾ ವರ್ಗದ ರೈತರಿಗೆ ಶೇ.50 ಸಹಾಯಧನವನ್ನು 
ನೀಡಲಾಗುತ್ತಿದೆ. ಇದಲ್ಲದೆ, ಬೀಜೋಪಚಾರ ಅಂದೋಲನ ಮತ್ತು ಸುರಕ್ಷಿತ ಕೀಟನಾಶಕಗಳ 
ಬಳಕೆ ಬಗ್ಗೆ ಎಲ್ಲಾ ರೈತರಿಗೆ ತರಬೇತಿಗಳನ್ನು ಆಯೋಜಿಸಲಾಗುತ್ತಿದೆ. 

3) ಮಣ್ಣಿನ ಸತ್ನ ಹೆಚ್ಚಿಸುವಿಕೆ : ಮಣ್ಣಿನ ಫಲವತ್ತತೆ ಮತ್ತು ಬೆಳೆ ಉತ್ಪಾದಕತೆಯನ್ನು 
ಹೆಚ್ಚಿಸಲು ಜೈವಿಕ ಗೊಬ್ಬರಗಳು, ಲಘುಪೋಷಕಾಂಶಗಳು, ಜಿಷ್ಪಂ ಕೃಷಿ 
ಸುಣ್ಣ/ಡೊಲೋಮೈಟ್‌, ಹಸಿರೆಲೆ ಗೊಬ್ಬರ ಬೀಜ, ಎರೆಹುಳು ಗೊಬ್ಬರ, ಸಾವಯವ 
ಗೊಬ್ಬರಗಳನ್ನು ಸಾಮಾನ್ಯ ವರ್ಗದ ರೈತರಿಗೆ ಶೇ.50 ಹಾಗೂ ಪರಿಶಿಷ್ಟ ಜಾತಿ! ಪಂಗಡದ ರೈತರಿಗೆ 
ಶೇ.75ರ ಸಹಾಯಥನದಡಿ ನೀಡುವುದರ ಜೊತೆಗೆ ಬಯೋಡೈಜೆಸ್ಟರ್‌ ಘಟಕ ಮತ್ತು ಎರೆಹುಳು 
ಗೊಬ್ಬರ ಉತ್ಪಾದನೆ ಘಟಕ ಸ್ಥಾಪನೆಗೆ ಸಾಮಾನ್ಯ ವರ್ಗದ ರೈತರಿಗೆ ಶೇ.50 ಹಾಗೂ ಪರಿಶಿಷ್ಠ 
ಜಾತಿ! ಪಂಗಡದ ರೈತರಿಗೆ ಶೇ75ರ ಸಹಾಯಧನವನ್ನು ನೀಡಲಾಗುತ್ತಿದೆ. 

4) ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ : ಈ ಕಾರ್ಯಕ್ರಮದಡಿ ರೈತರು ಸಕಾಲದಲ್ಲಿ 
ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಹಾಗೂ ಕೃಷಿ ಕಾರ್ಮಿಕರ ಮೇಲಿನ ಅವಲಂಬನೆಯನ್ನು 
ಕಡಿಮೆ ಮಾಡಲು ಕೃಷಿ ಯಂತ್ರೋಪಕರಣಗಳಿಗೆ ಸಹಾಯಧನ ಒದಗಿಸಲಾಗುತ್ತಿದೆ (ಸಾಮಾನ್ಯ 
ವರ್ಗದ ರೈತರಿಗೆ ಶೇ. 50 ಮತ್ತು ಪರಿಶಿಷ್ಠ ಜಾತಿ/ ಪಂಗಡದ ರೈತರಿಗೆ ಶೇ.90) ಸಣ್ಣ ಟ್ರ್ಯಾಕ್ಟರ್‌ 
ಖರೀದಿಗೆ ಪರಿಶಿಷ್ಠ ಜಾತಿ/ ಪಂಗಡದ ರೈತರಿಗೆ ಸಣ್ಣ ಟ್ರ್ಯಾಕ್ಸರುಗಳಿಗೆ ರೂ3.00ಲಕ್ಷ ಸಹಾಯಧನ 
ನೀಡಲಾಗುವುದು. ಕೃಷಿ ಸಂಸ್ಕರಣೆ ಘಟಕಗಳು ಮತ್ತು ಟಾರ್ಪಾಲೀನ್‌ ಗಳಿಗೆ ಸಾಮಾನ್ಯ ವರ್ಗದ 
ರೈತರಿಗೆ ಶೇ. 50 ಮತ್ತು ಪರಿಶಿಷ್ಟ ಜಾತಿ! ಪಂಗಡದ ರೈತರಿಗೆ ಶೇೇ90ರ ಸಹಾಯಧನವನ್ನು 
ನೀಡಲಾಗುತ್ತಿದೆ. 


2 


[i 


5) ಕೃಷಿ ಯಂತ್ರಧಾರೆ: ರಾಜ್ಯದಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಕಾಲದಲ್ಲಿ ಕೃಷಿ 
ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವಾಗುವಂತೆ, ಕಡಿಮೆ ಬಾಡಿಗೆ ದರದಲ್ಲಿ ಭೂಮಿ 
ಸಿದ್ದತೆಯಿಂದ ಕೊಯ್ಲು ಮತ್ತು ಸಂಸ್ಕರಣೆಗೆ ಉಪಯುಕ್ತವಾಗುವ ವಿವಿಧ ಸೃಷಿ 
ಯಂತ್ರೋಪಕರಣಗಳನ್ನು ರೈತರಿಗೆ ಬಾಡಿಗೆ ಆಧಾರದ ಮೇಲೆ ಉಪಯೋಗಿಸಲು ಅವಕಾಶ 
ಕಲ್ಪಿಸಲು ಹೋಬಳಿ ಕೇಂದ್ರಗಳಲ್ಲಿ ಆಯ್ದ ಸಂಸ್ಥೆಗಳ ಸಹಯೋಗದೊಂದಿಗೆ ಕೃಷಿ ಯಂತ್ರಧಾರೆ 
(ಹ್ರಷಿ ಯಂತ್ರೋಪಕರಣ ಬಾಡಿಗೆ ಆಧಾರಿತ ಸೇವಾ) ಕೇಂದ್ರಗಳನ್ನು ತೆರೆಯಲಾಗುತ್ತಿದೆ. 

6) ಸಾವಯವ ಕೃಷಿ ಮತ್ತು ಶೂಸ್ಯ ಬಂಡವಾಳ ನೈಸರ್ಗಿಕ ಕೃಷಿ: ಸಾವಯವ ಭಾಗ್ಯ 
ಯೋಜನೆಯಡಿ ಸಾವಯವ ಕೃಷಿ ಪದ್ಧತಿಗೆ ಅಳವಡಿಸಿರುವ ಪ್ರದೇಶವನ್ನು ಸಾವಯವ ಗುಂಪು 
ಪ್ರಮಾಜೀಕರಣಕೆ, ಒಳಪಡಿಸಲು ಸಹಾಯಧನ ನೀಡಲಾಗುವುದು. ಇದಲ್ಲದೆ, ಶೂನ್ಯ 
ಬಂಡವಾಳ ಕೃಷಿ ಉತ್ಪಾದನಾ ಪದ್ದತಿಯನ್ನು ಕೃಷಿ ವಿಶ್ವವಿದ್ಯಾನಿಲಯಗಳ ಮೂಲಕ 
ವೈಜ್ಞಾನಿಕವಾಗಿ ಮೌಲ್ಯೀಕರಿಸಲು ಅನುದಾನವನ್ನು ಕಲ್ಪಿಸಲಾಗಿದೆ. 

ಗ ರೈತ ಸಿರಿ: ಈ ಕಾರ್ಯಕ್ರಮದಡಿ ರಾಜ್ಯದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆಯನ್ನು 
ಪ್ರೋತ್ಸಾಹಿಸಲು ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಸಿರಿಧಾನ್ಯಗಳಾದ ನವಣೆ, ಹಾರಕ, 
ಕೊರಲೆ, ಸಾಮೆ, ಊದಲು ಬೆಳೆಗಳನ್ನು ಬೆಳೆದ ಎಲ್ಲಾ ವರ್ಗದ ರೈತರಿಗೆ ಪ್ರತಿ ಹೆಕ್ಟೇರಿಗೆ 
ರೂ.10000/-ದಂತೆ ಗರಿಷ್ಟ ಎರಡು ಹೆಕ್ಟೇರುಗಳಿಗೆ ಪ್ರೋತ್ಸಾಹಧನವನ್ನು ನೇರ ನಗದು 
ವರ್ಗಾವಣೆ ಮೂಲಕ ನೀಡಲಾಗುತ್ತಿದೆ. 
ಪ್ರಥಾನ ಮಂತಿ ಕಿಸಾನ್‌ ಸಮ್ಮಾನ್‌ ನಿಧಿ ಯೋಜನೆ: ಭಾರತ ಸರ್ಕಾರದ ಪ್ರಧಾನ ಮಂತ್ರಿ 
ಕಿಸಾನ್‌ ಸಮ್ಮಾನ್‌ ನಿಧಿ ಯೋಜನೆಯಡಿ ಸಾಗುವಳಿ ಭೂಮಿ ಹೊಂದಿರುವ ಎಲ್ಲಾ ಅರ್ಹ 
ರೈತರಿಗೆ ವಾರ್ಷಿಕರೂ. 6000/-ಗಳ ನಗದನ್ನು ರೂ.2000/-ಗಳ೦ತೆ ಮೂರು ಕಂತುಗಳಲ್ಲಿ ನಾಲ್ಕು 
ತಿಂಗಳಿಗೊಮ್ಮೆ ನೀಡಲಾಗುವುದು. ಕೇಂದ್ರ ಸರ್ಕಾರದ ಪಿ.ಎಂ.ಕಿಸಾನ್‌ ಯೋಜನೆಯ ಎಲ್ಲಾ 
ಅರ್ಹ ರೈತರಿಗೆ ದಿನಾಂಕ 1408.2019 ರಿಂದ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ 
ರೂ.4000/ಗಳನ್ನು ಎರಡು ಕಂತುಗಳಲ್ಲಿ ಆರ್ಥಿಕ ನೆರವನ್ನು ಪಿ.ಎಂ.ಕಿಸಾನ್‌-ಕರ್ನಾಟಕ 
ಯೋಜನೆಯಡಿ ನೀಡಲಾಗುತ್ತಿದೆ. 

ಕರ್ನಾಟಿಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್‌ ಬಿಮಾ ಯೋಜನೆ: ಈ ಯೋಜನೆಯಡಿ 

ಪ್ರಕೃತಿ ವಿಕೋಪಗಳು, ಕೀಟಗಳು ಮತ್ತು ರೋಗಗಳಿಂದಾಗಿ ಯಾವುದೇ ಅಧಿಸೂಚಿತ ಬೆಳೆ 

ವಿಫಲವಾದ ಪಕ್ಷದಲ್ಲಿ ರೈತರಿಗೆ ವಿಮಾ ರಕ್ಷಣೆ ಮತ್ತು ಹಣಕಾಸು ಬೆಂಬಲ ನೀಡಲಾಗುವುದು. 
ರೈತರಿಗೆ ನೀಡುವ ವಿಮಾ ಕಂತಿನ ರಿಯಾಯಿತಿಯಲ್ಲಿ ರಾಜ್ಯ ಸರ್ಕಾರದ ಪಾಲನ್ನು ನೀಡಿ ಬೆಳೆ 
ವಿಮಾ ನಷ್ಟ ಪರಿಹಾರವನ್ನು ಇತ್ಯರ್ಥಪಡಿಸಲು ಅನುವು ಮಾಡಲಾಗುತ್ತಿದೆ. 

10) ಕೈಷಿ ಪ್ರಶಸ್ತಿ ಮತ್ತು ಕೃಷಿ ಪಂಡಿತ್‌ ಪ್ರಶಸ್ತಿ: ರಾಜ್ಯದ ರೈತರಲ್ಲಿ ಹೆಚ್ಚಿನ ಉತ್ಸಾದನೆ 
ಮಾಡುವ ಮನೋಭಾವ ಉಂಟುಮಾಡಲು ರಾಜ್ಯ, ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟಿದಲ್ಲಿ 
ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನಗಳನ್ನುಣ್ಯಷಿ ಪ್ರಶಸ್ತಿ) ನೀಡಲಾಗುತ್ತಿದೆ. ಕೃಷಿ ಕ್ಷೇತ್ರದಲ್ಲಿ 
ಅಮೂಲ್ಯ ಅನ್ನೇಷಣೆ ಹಾಗೂ ಸೃಜನಾತ್ಮಕ ಕಾರ್ಯಗಳನ್ನು ಕೈಗೊಂಡ: ರೈತರನ್ನು ಗುರುತಿಸಿ, 
ಅವರಿಗೆ ಕೃಷಿ ಪಂಡಿತ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. 

1) ಕೃಷಿ ಮೇಳ ಮತ್ತು ವಸ್ತುಪ್ರದರ್ಶನ: ಇದರಡಿ ರೈತರಿಗೆ ಸುಧಾರಿತ ತಾಂತ್ರಿಕತೆಗಳನ್ನು 
ತಲುಪಿಸಲು ಸ್ಥಳೀಯ ಜಾತೆ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಇಲಾಖೆಗಳ ಚಟುವಟಿಕೆಗಳ 
ಕುರಿತು ಪರಿಣಾಮಕಾರಿಯಾಗಿ ಪ್ರಚುರಪಡಿಸಲು ವಸ್ತು ಪ್ರದರ್ಶನ/ ಕಾರ್ಯಾಗಾರ! ಮೇಳ/ 


A 


9 


Re 


ಸಿಂಪೋಸಿಯಂಗಳನ್ನು ರಾಷ್ಟ, ಅಂತರ ರಾಜ್ಯ, ರಾಜ್ಯ, ಜಿಲ್ಲಾ, ತಾಲ್ಲೂಕು ಮಟ್ಟಿದಲ್ಲಿ ಮತ್ತು 
ಸ್ಥಳೀಯವಾಗಿ ಏರ್ಪಡಿಸಲಾಗುತ್ತಿದೆ. 

12) ಕೃಷಿ ವಾರ್ತಾ ಘಟಿಕ: ರಾಜ್ಯ, ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದಲ್ಲಿ ಕೃಷಿಗೆ ಸಂಬಂಧಿಸಿದ 
ವಿಸ್ತರಣಾ ಸಾಹಿತ್ಯಗಳು/ ಕೃಷಿ ಸಂಬಂಧಿತ ತಾಂತ್ರಿಕ ಪುಸ್ತಕ ಮುದ್ರಣ, ಆಕಾಶವಾಣಿ ಮತ್ತು 
ದೂರದರ್ಶನ ಕೇಂದ್ರಗಳ ಮೂಲಕ ನೇರ ಫೋನ್‌-ಇನ್‌ ಕಾರ್ಯಕ್ರಮಗಳು, ವಿವಿಧ 
ಮಾಧ್ಯಮಗಳ ಮೂಲಕ ಜಾಹೀರಾತು/ ಪ್ರಕಟಣೆ ಮತ್ತು ಇನ್ನಿತರೆ ಪ್ರಚಾರ ಕಾರ್ಯಗಳನ್ನು 
ಸದರಿ ಯೋಜನೆಯಡಿ ಕೈಗೊಳ್ಳಲಾಗುವುದು. 

13) ತರಬೇತಿ ಕಾರ್ಯಕ್ರಮಗಳು: ಈ ಯೋಜನೆಯಡಿ ಕೃಷಿ ವಿಸ್ತರಣಾ ಅಧಿಕಾರಿಗಳ 
ನಿರ್ವಹಣಾ ಸಾಮರ್ಥ್ಯ ಮತ್ತು ರೈತರ/ ರೈತ ಮಹಿಳೆಯರ ವೃತ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಲು 
ಕುಷಿ ತಾಂತ್ರಿಕತೆಗಳಿಗೆ ಸಂಬಂಧಿಸಿದಂತೆ ವಿಶೇಷ ತರಬೇತಿಗಳನ್ನು ಹಾಗೂ ಅಧ್ಯಯನ 
ಪ್ರವಾಸಗಳನ್ನು ಆಯೋಜಿಸಲಾಗುತ್ತಿದೆ. 


ಕೇಂದ್ರ ಪುರಸ್ಕೃತ ಯೋಜನೆಗಳು: 


14) ಮಣ್ಣಿನ ಫಲವತ್ತತೆಯ ಯೋಜನೆ: ಮಣ್ಣು ಆರೋಗ್ಯ ಚೀಟಿ ಶಿಫಾರಸ್ಸಿನ ಅನ್ವಯ 
ಪ್ರಾತ್ಯಕ್ಲಿಕೆಗಳನ್ನು ಕೈಗೊಳ್ಳಲು ರಿಯಾಯಿತಿ ದರದಲ್ಲಿ ರಸಗೊಬ್ಬರ, ಸಾವಯವ ಗೊಬ್ಯರ, 
ಜೈವಿಕ ಗೊಬ್ಬರ, ಲಘುಪೋಷಕಾಂಶ ಮಣ್ಣು ಸುಧಾರಕಗಳನ್ನು ಗರಿಷ್ಟ ರೂ.2500/-(ಒಂದು 
ಹೇಕ್ನೇರಿಗೆ ಸಹಾಯಧನ. ನೀಡಲಾಗುತ್ತದೆ. ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದ 
ಮಾರ್ಗಸೂಚಿಯಂತೆ ಮೊದಲು ಮಾದರಿ ಗ್ರಾಮಗಳಲ್ಲಿ ಮಾತ್ರ ಅನುಷ್ಠಾನಗೊಳಿಸಲಾಗುತ್ತಿದೆ. 
ಇದಲ್ಲದೆ, ಗ್ರಾಮ ಮಟ್ಟದ ಮಣ್ಣು ಪರಿಣ್ಲಾ ಘಟಕಗಳನ್ನು ಸ್ಥಾಪಿಸಲು ಶೇ.75ರ ಸಹಾಯಧನ 
(ರೂ.3.75ಲಕ್ಷು "ನೀಡಲಾಗುತ್ತಿದೆ. ಲಘುಪೋಷಕಾಂಶಗಳ ಬಳಕೆಯನ್ನು ಪ್ರೋತ್ಸಾಹಿಸಲು ಪ್ರತಿ 
ಹೆಕ್ಟೇರ್‌ ಗೆ ಶೇ50ರ ರಿಯಾಯಿತಿದರದಲ್ಲಿ (ಗರಿಷ್ಠ ರೂ.500/ಹೆಕ್ಟೇರ್‌ ಗೆ 
ಲಘುಪೋಷಕಾಂಶಗಳನ್ನು ವಿತರಿಸಲಾಗುತ್ತಿದೆ. 

15) ರಾಷ್ಟೀಯ ಆಹಾರ ಸುರಕ್ಷತಾ ಅಭಿಯಾನ: ಈ ಯೋಜನೆಯಡಿ ಬತ್ತ, ದ್ವಿದಳಧಾನ್ಯ, 
ನ್ಯೂಟ್ರಿ ಸಿರಿಧಾನ್ಯ, ಎಣ್ಮೆಕಾಳು, ಕಬ್ಬು ಮತ್ತು ಹತ್ತಿ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸಲು 
ಆಧುನಿಕ ತಾಂತ್ರಿಕತೆಗಳ ಗುಚ್ನ ಪ್ರಾತ್ಯಕ್ಷಿಕೆಗಳನ್ನು ಆಯೋಜಿಸುವುದರ ಜೊತೆಗೆ ಬತ್ತ, 
ದ್ವಿದಳಧಾನ್ಯ, ನ್ಯೂಟ್ರಿ ಸಿರಿಧಾನ್ಯ ಉತ್ಪಾದನೆಗೆ ಬಿತ್ತನೆ ಬೀಜ, ಲಘು ಪೋಷಕಾಂಶಗಳು, ಜೈವಿಕ 
ಗೊಬ್ಬರಗಳು, ಸಸ್ಯ ಸಂರಕ್ಷಣಾ ರಾಸಾಯನಿಕಗಳು, ಜಿಪ್ಸಂ! ಕೃಷಿ ಸುಣ್ಣ, ಕೃಷಿ ಉಪಕರಣಗಳು, 
ತುಂತುರು ನೀರಾವರಿ ಘಟಕಗಳ ಅಳವಡಿಕೆಗೆ ಶೇ.:50ರ ಸಹಾಯಧನವನ್ನು ನೀಡಲಾಗುತ್ತದೆ. 
ಇದಲ್ಲದೆ. ದೃಢೀಕೃತ ಬಿತ್ತನೆ ಬೀಜದ ಉತ್ಪಾದನೆಯನ್ನು ಪ್ರೋತ್ಸಾಹಿಸಲು ದ್ವಿದಳಧಾನ್ಯ 
ಬೆಳೆಗಳಲ್ಲಿ ಪ್ರತಿ ಕ್ರಿಂಟಾಲಿಗೆ ರೂ.5000/- ಮತ್ತು ಸಿರಿಧಾನ್ಯಗಳಿಗೆ ರೂ.3000/- ಪ್ರೋತ್ಸಾಹ ಧನ 
ನೀಡಲಾಗುತ್ತಿದೆ. 

16) ಮುಖ್ಯಮಂತ್ರಿಯವರ ಸೂಕ್ಷ ನೀರಾವರಿ ಯೋಜನೆ: ರಾಜ್ಯದಲ್ಲಿ ಲಭ್ಯವಿರುವ ನೀರನ್ನು 
ಸಮರ್ಥ ಮತ್ತು ಸಮರ್ಪಕ ಬಳಕೆಗೆ ಪ್ರೋತ್ಸಾಹಿಸಲು ಹಾಗೂ ಮಿತ ಬಳಕೆಯಿಂದ ಅಧಿಕ 
ಇಳುವರಿ ಪಡೆಯಲು ಹಾಗೂ ಸೂಕ್ಷ್ಮ (ಹನಿ/ತುಂತುರು) ನೀರಾವರಿ ಪದ್ಧಶಿಯ ಅಳವಡಿಕೆಗೆ 
ಎಲ್ಲಾ ವರ್ಗದ ರೈತರಿಗೆ 20 ಹೆಕ್ಟೇರ್‌ ಪ್ರದೇಶದವರೆಗೆ ಶೇ.90 ರಷ್ಟು ಹಾಗೂ 20ಹೆಕ್ಟೇರಿಗಿಂತ 
ಮೇಲ್ಕಟ್ಟು 5.0ಹೆಕ್ಟೇರ್‌ ಪ್ರದೇಶದವರೆಗೆ ಶೇ.45ರ ಸಹಾಯಧನವನ್ನು ನೀಡಲಾಗುತ್ತಿದೆ. 


17) ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ: ಈ ಯೋಜನೆಯಡಿ ಕೃಷಿ ಮತ್ತು ಸಂಬಂಧಿಸಿದ 
ವಲಯಗಳಲ್ಲಿ ಹೆಚ್ಚಿನ ಸಾರ್ವಜನಿಕ ಹೂಡಿಕೆಗಾಗಿ ರಾಜ್ಯಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ. 
ಜಿಲ್ಲಾ ಕೃಷಿ ಯೋಜನೆಗಳಲ್ಲಿ ಸ್ಮಳೀಯ ಆದ್ಯತೆಗಳು 1 ಅವಶ್ಯಕತೆಗಳು/ ಬೆಳೆಗಳಿಗೆ ಹೆಚ್ಚಿನ 
ಪ್ರಾಮುಖ್ಯತೆಯನ್ನು ನೀಡಲು, ಹೊಸ ತಾಂತ್ರಿಕತೆಗಳನ್ನು ಅಳವಡಿಸಿ, ಮುಖ್ಯ ಬೆಳೆಗಳ 
ಉತ್ಕಾದಕೆತೆಯಲ್ಲಿ ಇರುವ ವ್ಯತ್ಯಯದ ಪ್ರಮಾಣವನ್ನು ಕಡಿತಗೊಳಿಸಲು, ಕೃಷಿ ಮತ್ತು 
ಸಂಬಂಧಿತ ವಲಯಗಳ ಎಲ್ಲಾ ಅವಶ್ಯಕತೆಗಳನ್ನು ತೆಗೆದುಕೊ೦ಡು ಉತ್ಪಾದನೆ! ಉತ್ಸಾದಕತೆಯ 
ವಿವಿಧ ಘಟಕಗಳಲ್ಲಿ ಬದಲಾವಣೆ ತರಲು ಮತ್ತು ರೈತರಿಗೆ ಹೆಚ್ಚಿನ ಲಾಭಾಂಶ 
ದೊರಕಿಸಿಕೊಡಲು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತದೆ. ಈ ಸಂಬಂಧ, ಕೃಷಿ ಮತ್ತು 

- ಕೃಷಿ ಸಂಬಂಧಿತ ಇಲಾಖೆ! ಸಂಸ್ಥೆಗಳಿಂದ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಾಗುತ್ತದೆ. 

19) ಕೃಷಿ ವಿಸ್ತರಣೆ ಉಪ ಅಭಿಯಾನ: ವಿಸರಣಾ ಸುಧಾರಣೆಗಳಿಗಾಗಿ ರಾಜ್ಯ ವಿಸರಣಾ 
ಕಾರ್ಯಕ್ರಮಗಳಿಗೆ ಬೆಂಬಲ ಯೋಜನೆಯು ವಿಸ್ತರಣಾ ಪದ್ದತಿಯನ್ನು ರೈತರೇ ಮುನ್ನಡೆಸುವ 
ಹಾಗೂ ರೈತರಿಗೆ ಉತ್ತರದಾಯಿತ್ವವಾಗಬೇಕಾದ ಯೋಜನೆಯಾಗುವ ಗುರಿಯನ್ನು ಹೊಂದಿದೆ. 
ಭಾಗವಹಿಸುವಿಕೆ ಆಧಾರದ ಮೇಲೆ ವಿಸ್ತರಣಾ ಸುಧಾರಣೆಗಳನ್ನು ಜಾರಿಗೆ ತರಲು ಮತ್ತು ರೈತರಿಗೆ 
ತಂತ್ರಜ್ಞಾನವನ್ನು ಹೊಸ ಸಾಂಸ್ಥಿಕ ವ್ಯವಸ್ಥೆ ಮೂಲಕ ಪ್ರಸರಿಸುವ ಉದ್ದೇಶದಿಂದ ಜಿಲ್ಲಾ 
ಮಟ್ಟದಲ್ಲಿ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ೩ಳಸಿಯನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ಈ 
ಯೋಜನೆಯಡಿಯಲ್ಲಿ ಭಾರತ ಸರ್ಕಾರ ನಿಗದಿಪಡಿಸಿರುವ ಮಾರ್ಗಸೂಚಿಯಂತೆ ಅಧಿಕಾರ/ 
ರೈತರ ತರಬೇತಿ, ಪರಿಚಯ ಪ್ರವಾಸ, ಪ್ರಾತ್ಯಕ್ಷಿಕೆ, ರೈತರ ಗುಂಪು ರಚನೆ, ಕೃಷಿ ಪಾಠಶಾಲೆ, ಕೃಷಿ 
ಮೇಳ, ಕ್ಷೇತ್ರೋತ್ಸವ ಇತ್ಯಾದಿ ಕಾರ್ಯಕ್ರಮಗಳನ್ನು. ಅನುಷ್ಠಾನ ಮಾಡಲಾಗುತ್ತಿದೆ. 

19) ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ: ಈ ಯೋಜನೆಯ ಉದ್ದೇಶ ಕೃಷಿ 
ಯಂತ್ರೋಪಕರಣಗಳ ಬಳಕೆಯಿಂದ ಸಾಗುವಳಿ ವಿಸ್ಲೀರ್ಣದಲ್ಲಿ ಯಾಂತ್ರೀಕೃತ ಶಕ್ತಿಯನ್ನು ಪ್ರತಿ 
ಹೆಕ್ಟೇರಿಗೆ ೭೦ಕಿಲೋ ವ್ಯಾಟ್‌ ಗಳಷ್ಟು ಹೆಚ್ಚಿಸುವುದಾಗಿದೆ. ಇದರಡಿ ಕೃಷಿ 
ಯಂತ್ರೋಪಕರಣಗಳನ್ನು ಪಡೆಯಲು ಹಣಕಾಸಿನ ನೆರವು, ಬಾಡಿಗೆ ಆಧಾರಿತ ಸೇವಾ 
ಕೇಂದ್ರಗಳಿಗೆ, ಗ್ರಾಮ ಮಟ್ಟದ ಯಂತ್ರೋಪಕರಣಗಳ ಬ್ಯಾಂಕ್‌! ಹೈಟೆಕ್‌ ಉಪಕರಣಗಳ ಹಬ್‌ 
ಗಾಗಿ ಹಣಕಾಸಿನ ನೆರವು ನೀಡಲಾಗುತ್ತಿದೆ. 

20) ಮಳೆಯಾಶ್ರಿತ ಪ್ರದೇಶ ಅಭಿವೃದ್ಧಿ: ಈ ಕಾರ್ಯಕ್ರಮದಡಿಯಲ್ಲಿ ಮಳೆಯಾಶ್ರಿತ 
ಪ್ರದೇಶದಲ್ಲಿ ರೈತರ ಕ್ಷೇತ್ರದಲ್ಲಿ ಸಮಗ್ರ ಕೃಷಿ ಪದ್ದಕಿಯನ್ನ ಪ್ರೋತ್ಸಾಹಿಸಲು ಬಹು ಬೆಳೆ ಪದ್ಮತಿ, 
ಅಂತರ ಬೆಳೆ, ಮಿಶ್ರಬೆಳೆ (ಏಕದಳ ಧಾನ್ಯ, ದ್ವಿದಳಧಾನ್ಯ ಮತ್ತು ಎಣ್ಮೆಕಾಳು ಆಧಾರಿತ) 
ಪದ್ಮಶತಿಗಳು, ತೋಟಗಾರಿಕೆ ಆಧಾರಿತ, ಪಶುಸಂಗೋಪನೆ ಆಧಾರಿತ, ಕೃಷಿ ಅರಣ್ಯ ಆಧಾರಿತ ಬೆಳೆ 
ಪದ್ಮಕಿಗಳ ಅನುಷ್ಠಾನ, ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು, ಮೌಲ್ಯವರ್ಧನೆ ಮತ್ತು 
ಸಂಪನೂಲಗಳ ಸಂರಕ್ಷಣೆ ಮುಂತಾದ ಘಟಕಗಳನ್ನು ಅನುಷ್ಠಾನ ಮಾಡುವುದರ ಮೂಲಕ 
ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಬರ, ನೆರೆ ಮತ್ತು ಇತರೆ ಹವಾಮಾನ್ಯ 
ವೈಪರೀತ್ಯಗಳನ್ನು ಎದುರಿಸಲು ಸಜ್ಜುಗೊಳಿಸಲಾಗುತ್ತದೆ. ಇದರಡಿ ಸಮಗ್ರ ಕೃಷಿ ಪದಕಿ 
ಅಳವಡಿಕೆಗೆ ಅವಶ್ಯವಿರುವ ಪರಿಕರಗಳು ಇತ್ಯಾದಿಗಳಿಗೆ ಶೇ50ರ ಸಹಾಯಧನವನ್ನು 
ನೀಡಲಾಗುತ್ತಿದೆ. 


ಅನುಬಂಭ-3ಆ 
(ಪ್ರಶ್ನೆ ಸಂಖ್ಯ-734ಕ್ಕೆ) 
ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಲಾನಯನ ಅಭಿವೃದ್ಧಿ ಇಲಾಖೆವತಿಯಿಂದ ರೈತರ ಅಭಿವೃದ್ಧಿಗಾಗಿ 
ಹಮ್ಮಿಕೊಂಡಿರುವ ಯೋಜನೆಗಳು ಹಾಗೂ ಈ ಯೋಜನೆಗಳಡಿ ರೈತರಿಗೆ ಒದಗಿಸುತ್ತಿರುವ ಸವಲತ್ತುಗಳು 
ಕೆಳಕಂಡಂತಿವೆ: 


1 ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ (ಣಬಟ೨೪); ಈ ಯೋಜನೆಯು ಕೇಂದ್ರ ಪುರಸ್ಕೃತ 
ಯೋಜನೆಯಾಗಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 60.40ರ ಅನುಪಾತದಲ್ಲಿ ಅನುದಾನ ಒದಗಿಸಲಾಗುತ್ತಿದೆ. 


ಅ) ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ-ಜಲಾಸಯನ ಅಭಿವೃದ್ಧಿ (PMKSY-wD): 


ಈ ಯೋಜನೆ ಮೂಲಕ ಮಣ್ಣು ಮತ್ತು ನೀರು ಸಂರಕ್ಷಣೆಗಾಗಿ ಕಂದಕ ಬದುಗಳು, ಬೋಲ್ಡರ್‌/ರಬಲ್‌/ಸಸ್ಯತಡೆಗಳು, 
ಕೃಷಿ ಹೊಂಡಗಳು, ಚಿಕ್ಕ ತಡೆ ಅಣೆಗಳು, ನಾಲಾಬದುಗಳು, ಖುಷ್ಕಿ ತೋಟಗಾರಿಕೆ, ಕೃಷಿ ಅರಣ್ಯ ಮತ್ತು ಮೇವು 
ಅಭಿವೃದ್ಧಿ ಮುಂತಾದ ಚಟುವಟಿಕೆಗಳನ್ನು ತಾಂತ್ರಿಕತೆ ಆಧರಿಸಿ ಅನುಷ್ಠಾನ ಮಾಡಲಾಗುತ್ತದೆ. ಈ ಚಟುವಟಿಕೆಗಳಿಂದ 
ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಾಗಿ ಬೆಳೆಗಳ ಉತ್ಪಾದಕತೆಯು ಹೆಚ್ಚಾಗುತ್ತದೆ. 


ಯೋಜನಾ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಭೂ ರಹಿತ ಮತ್ತು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ 
ಮಹಿಳೆಯರಿಗಾಗಿ ಸ್ವಸಹಾಯ ಗುಂಪುಗಳನ್ನು ರಚಿಸಲಾಗುತ್ತದೆ. ಸ್ವಸಹಾಯ ಗುಂಪಿನ ಸದಸ್ಯರಿಗೆ ಅಗತ್ಯ 
ತರಬೇತಿಗಳನ್ನು ನೀಡಿ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಸುತ್ತು ನಿಧಿಯನ್ನು ನೀಡಿ ಪ್ರೋತ್ಸಾಹ 
ನೀಡಲಾಗುತ್ತಿದೆ. 


ಆ) ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ-ಇತರೆ ಉಪಚಾರಗಳು (PksY-೦1): ಈ ಯೋಜನೆಯಡಿ 
ಸಮುದಾಯ ನೀರು ಸಂಗ್ರಹಣಾ ವಿನ್ಯಾಸಗಳಾದ ತಡೆಅಣೆ, ನಾಲಾಬದು, ಕಿಂಡಿ ಅಣೆ, ಜಿನುಗುಕೆರೆ ಮತ್ತಿತರ ನೀರು 
ಸಂಗ್ರಹಣಾ ವಿನ್ಯಾಸಗಳನ್ನು ರಚಿಸಿ, ಸದರಿ ವಿನ್ಯಾಸಗಳನ್ನು ಸೂಕ್ಷ್ಮ ನೀರಾವರಿಗೆ ಅಳವಡಿಸುವುದರ ಮೂಲಕ 
ಬೆಳೆಗಳ ಸಂದಿಗ್ದ ಪರಿಸ್ಥಿತಿಯಲ್ಲಿ ರಕ್ಷಣಾತ್ಮಕ ನೀರಾವರಿಗೆ ನೀರನ್ನು ಬಳಸಿ ಕೃಷಿ ಉತ್ಪನ್ನಗಳನ್ನು ಹೆಚ್ಚಿಸಲು 
ನೆರವಾಗುತ್ತದೆ. 


2. ಜಲಾನಯನ ಅಭಿವೃದ್ಧಿ ಮೂಲಕ ಬರಗಾಲ ತಡೆಯುವಿಕೆ (WP): 


2019-20 ನೇ ಸಾಲಿನಿಂದ ರಾಜ್ಯದ 100 ಬರಪೀಡಿತ ಮತ್ತು ಅಂತರ್ಜಲ, ಶೋಷಿತ ತಾಲ್ಲೂಕುಗಳಲ್ಲಿ 
ಭೂಸಂಪನ್ಮೂಲ ಸಮೀಕ್ಷೆ ಮಾಹಿತಿ ಆಧರಿಸಿ ಹಾಗೂ ಇಂಗಿಣ೭ಆ ಮತ್ತು ೫8 ಯೋಜನೆಗಳೊಂದಿಗೆ ಒಗ್ಗೂಡಿಸಿ 
ಬರನಿರೋಧಕ ಜಲಾನಯನ ಚಟುವಟಿಕೆಗಳ ಅನುಷ್ಠಾನದ ಮೂಲಕ ಮಳೆಯಾಶ್ರಿತ ಜಲಾನಯನ ಪ್ರದೇಶದ 
ಉತ್ಪಾದಕತೆಯನ್ನು ಹೆಚ್ಚಿಸುವುದು ಹಾಗೂ ಆಸ್ಪಿರಹಿತರಿಗೆ ಜೀವನೋಪಾಯ ಚಟುವಟಿಕೆಗಳನ್ನು ಅನುಷ್ಠಾನ 
ಮಾಡಲು ನೆರವು ನೀಡಲು ಸಹಾಯವಾಗುವುದು. 


3. ಸುಜಲ-॥ ನಿರ್ಗಮನ ಕಾರ್ಯಕ್ರಮ (£xit Strategy): 


ಕರ್ನಾಟಕ ಜಲಾನಯನ ಅಭಿವೃದ್ಧಿ ಯೋಜನೆ-॥ (ಪುಜಲ-॥)(ಬಾಹ್ಯ ನೆರವು) ಯೋಜನೆಯು 
ಮುಕ್ತಾಯಗೊಂಡಿದ್ದು, ಯೋಜನಾ ನಂತರದ ಅವಧಿಯಲ್ಲಿ 2020-21ನೇ ಸಾಲಿನಿಂದ 2024-25ನೇ ಸಾಲಿನವರೆಗೆ 
(ಡಿಸೆಂಬರ್‌ 2024ರ ವರೆಗೆ) ಸುಜಲ-।॥ ನಿರ್ಗಮನ (£xi Strategy) ಕಾರ್ಯಕ್ರಮವನ್ನು ಅನುಷ್ಟಾನ ಮಾಡಲು ರಾಜ್ಯ 
ಸರ್ಕಾರವು ಅನುಮೋದನೆ ನೀಡಲಾಗಿರುತ್ತದೆ. 


ಸುಜಲ-॥॥ ಯೋಜನೆಯಡಿಯ, ಭೂ-ಸಂಪನ್ಮೂಲ ದತ್ತಾಂಶ, ಡಿಜಿಟಲ್‌ ಗ್ರಂಥಾಲಯ, ಭೂ-ಸಂಪನ್ಮೂಲ 
ಪೋರ್ಟಲ್‌ ಹಾಗೂ ಮೊಬೈಲ್‌ ಅಪ್ಲಿಕೇಷನ್‌ ಸವೀಕರಣ ಹಾಗೂ ನಿರ್ವಹಣೆ; ಪಾಲುದಾರ ಸಂಸ್ಥೆಗಳಿಗೆ ಒದಗಿಸಿರುವ 
ವೈಜ್ಞಾನಿಕ ಉಪಕರಣ, ಪ್ರಯೋಗಾಲಯ ಇತ್ಯಾದಿ ಸೌಲಭ್ಯಗಳ ನಿರ್ವಹಣೆ; ಸುಜಲ-॥ ಯೋಜನೆ ವ್ಯಾಪ್ತಿಯ 
ಗ್ರಾಮಗಳ ರೈತರಿಗೆ ಭೂ-ಸಂಪನ್ಮೂಲ ಮಾಹಿತಿ, ಡಿಜಿಟಲ್‌ ಗ್ರಂಥಾಲಯ ಮತ್ತು ಭೂ-ಸಂಪನ್ಮೂಲ ಪೋರ್ಟಲ್‌ 
ಬಳಸುವ ಕುರಿತು ಅರಿವು ಮೂಡಿಸಲು ತರಬೇತಿಗಳನ್ನು ಆಯೋಜಿಸುವುದು ಹಾಗೂ ಭೂ-ಸಂಪನ್ಮೂಲ ಕಾರ್ಡ್‌ 
ವಿತರಿಸುವುದು. 


ಕೃಷಿ ಇಲಾಖೆಯಿಂದ ಬಿಡುಗಡೆಯಾದ ಅನುದಾನದಿಂದ ಅನುಷ್ಠಾನ ಮಾಡಿದ ಯೋಜನೆಗಳು: 


4. ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ-ಮಳೆಯಾಶ್ರಿತ ಪ್ರದೇಶಾಭಿವೃದ್ಧಿ ಕಾರ್ಯಕ್ರಮ (॥ಜತA-Aರ): ಈ 
ಕಾರ್ಯಕ್ರಮವನ್ನು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಕನಿಷ್ಠ 100 ಹೆಕ್ಟೇರ್‌ ಪ್ರದೇಶದಲ್ಲಿ ಆಯ್ದ ಗುಚ್ಛ ಗ್ರಾಮಗಳಲ್ಲಿ 
ಅನುಷ್ಠಾನಗೊಳಿಸಲಾಗಿದೆ. ಈ ಕಾರ್ಯಕ್ರಮದಡಿ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸಮಗ್ರ ಕೃಷಿ ಪದ್ಧತಿಗಳನ್ನು 
ಅಳವಡಿಸಿಕೊಳ್ಳಲು ಪ್ರೋತ್ಸಾಹ ನೀಡುತ್ತದೆ. ಕೃಷಿ, ತೋಟಗಾರಿಕೆ, ಪಶು ಸಂಗೋಪನೆ, ಕೃಷಿ ಅರಣ್ಯ ಆಧಾರಿತ ಮಿಶ್ರ 
ಬೆಳೆ ಪದ್ಧತಿಗಳನ್ನು ಒಬ್ಬ ಫಲಾನುಭವಿಗೆ ಗರಿಷ್ಠ 2 ಹೆಕ್ಟೇರ್‌ ಪ್ರದೇಶ ಮೀರದಂತೆ ಅನುಷ್ಠಾನಗೊಳಿಸಲಾಗಿದೆ. 
ಇದರೊಂದಿಗೆ ಮೌಲ್ಯವರ್ಧಿತ ಚಟುವಟಿಕೆಗಳಾದ ಜೇನು ಸಾಕಾಣಿಕೆ, ಸೈಲೇಜ್‌ ಗುಂಡಿ, ಸಮುದಾಯ ಕೆರೆ, ನೀರು 
ಎತ್ತುವ ಯಂತ್ರಗಳು, ಎರೆಹುಳು ಸಾಕಾಣಿಕೆ, ನೀರು ಸಂರಕ್ಷಣಾ ಕಾಮಗಾರಿಗಳಾದ ಬದು ನಿರ್ಮಾಣ, ಕೃಷಿ ಹೊಂಡ 
ಹಾಗೂ ಇತರೆ ಚಟುವಟಿಕೆಗಳನ್ನು ಕೈಗೊಳ್ಳಲಾಗಿದೆ. ಈ ಎಲ್ಲಾ ಚಟುವಟಿಕೆಗಳಿಂದ ರೈತನ ಆದಾಯದಲ್ಲಿ ಸುಸ್ಥಿರತೆ 
ತರಲು ಸಾಧ್ಯವಾಗುತ್ತದೆ. 


5.ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. 


ಅ)ಸಮಸ್ಯಾತ್ಮಕ ಮಣ್ಣುಗಳ ಸುಧಾರಣೆ(ಣ?5). ನಿರ್ಧಿಷ್ಟ ಅಗತ್ಯತೆ ಮತ್ತು ಸ್ಥಳಕ್ಕನುಗುಣವಾಗಿ ಕೃಷಿ ಅಭಿವೃದ್ಧಿ, 
ವೈಜ್ಞಾನಿಕ ಇಂಜಿನಿಯರಿಂಗ್‌ ಕ್ರಮಗಳು, ವೈಜ್ಞಾನಿಕವಾಗಿ ರಸಗೊಬ್ಬರಗಳ ಬಳಕೆ, ಉಪ್ಪು ಸಹಿಷ್ಠ ಬೆಳೆ/ಕೃಷಿ 
ಅರಣ್ಯೀಕರಣ ಪದ್ಧತಿಗಳನ್ನು ಅಳವಡಿಸಿ ಸಮಸ್ಯಾತ್ಮಕ ಮಣ್ಣುಗಳ ಸುಧಾರಣೆ/ಅಭಿವೃದ್ಧಿ ಮೂಲಕ ಬೆಳೆ ಇಳುವರಿ 
ಹೆಚ್ಚಿಸುವುದು. 


ಅ) ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸಮಗ್ರ ಕೃಷಿ ಅಭಿವೃದ್ಧಿ (PPP-D): ರಾಷ್ಟ್ರೀಯ ಕೃಷಿ ವಿಕಾಸ 
ಯೋಜನೆಯಡಿಯಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಕೃಷಿಯ ಉತ್ಪಾದನೆಯಿಂದ ಹಿಡಿದು ಬಳಕೆಯ 
ಹಂತದವರೆಗೂ ಸಂಪೂರ್ಣ ಮೌಲ್ಯವೃದ್ಧಿ ಸರಪಳಿಯನ್ನು ಸೂಕ್ಷ ಮಧ್ಯಸ್ಥಿಕೆ /ತಾಂತ್ರಿಕತೆಗಳನ್ನು 
ಅಳವಡಿಸಿಕೊಳ್ಳುವುದರ ಮೂಲಕ ಕೃಷಿಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಹಾಗೂ ಕೊಯ್ಲಿನೋತ್ತರ ನಷ್ಟವನ್ನು 
ಕಡಿಮೆಗೊಳಿಸುವುದು ಈ ಯೋಜನೆಯ ಉದ್ದೇಶವಾಗಿರುತ್ತದೆ. ಈ ಯೋಜನೆಯಿಂದ ರೈತರಿಗೆ ನೇರ ಮಾರುಕಟ್ಟೆ 
ಬೆಂಬಲವನ್ನು ನೀಡುವುದರ ಮೂಲಕ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸುವುದಲ್ಲದೆ, ರೈತರು ಉತ್ಪಾದಿಸುವ 
ಬೆಳೆಗೆ ಸೂಕ್ತ ಬೆಲೆಯನ್ನು ದೊರಕಿಸಿಕೊಡಲು ಸಹಾಯವಾಗುವುದು. 


ಇರೈತ ಉತ್ಪಾದಕರ ಸಂಸ್ಥೆ (೦). ರೈತ ಉತ್ಪಾದಕರ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಸಣ್ಣ ಹಾಗೂ ಅತಿ ಸಣ್ಣ 
ರೈತರು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡುವಲ್ಲಿ ಒಬ್ಬಂಟಿಯಾಗಿ ಎದುರಿಸುವ ಹಲವಾರು ಸವಾಲುಗಳನ್ನು 
ಪರಿಹರಿಸಬಹುದು. ಉತ್ಪಾದಕರ ಸಂಸ್ಥೆಯಾಗಿ ರೈತ ಉತ್ಪಾದಕರ ಸಂಘವು ಸ್ಥಳೀಯ ರೈತ ಸಮುದಾಯದ 
ಸಂಧಾನ ಸಾಮರ್ಥ್ಯವನ್ನು ಹಾಗೂ ವ್ಯವಹಾರಿಕ ಪಾಲುದಾರಿಕೆಯನ್ನು ಅಭಿವೃದ್ಧಿಗೊಳಿಸುವ ಮೂಲಕ ರೈತರ ಆರ್ಥಿಕ 
ಹಾಗೂ ಔದ್ಯಮಿಕ ಸಂಭಾವ್ಯ ಶಕ್ತಿಯನ್ನು ಸಡಿಲಿಸುವಂತೆ ಮಾಡಬಹುದಾಗಿದೆ. ಈ ಸಂಸ್ಥೆಗಳಿಂದ ಉತ್ಪಾದಕರ 
ಬೇಡಿಕೆಗೆ ಅಸುಗುಣವಾಗಿ ಹಾಗೂ ಮೌಲ್ಯ ಸರಪಳಿಯ ಪದ್ಧತಿಯನ್ನು ಅಳವಡಿಸುವ ಮೂಲಕ ಉತ್ಪಾದಕರ ಆರ್ಥಿಕ 
ಹಾಗೂ ಸಾಮಾಜಿಕ ಲಾಭಗಳನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ. 


